KA/BG-GPO/2515/ WPP-47 / 2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ (ಆಶ್ವಯುಜ ೨೦, ಶಕ ವರ್ಷ ೧೯೨೮) 








ಸಂಚಿಕೆ ೪೦ 


ಬಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾಗಿ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ವಸತಿ ಸಚಿವಾಲಯ 

ವಿಷಯ: ರಾಯಚೂರು ಜಿಲ್ಲೆ ದೇವದುರ್ಗ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ವಇ42ಹೆಚ್‌ಎಎಂ/1998, ದಿನಾಂಕ: 10.04.2000. 
ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಉಲ್ಲೇಖಿತ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪುನರ್‌ ರಚಿಸಲು ತೀರ್ಮಾನಿಸಿದ್ದು, 
ರಾಯಚೂರು ಜಿಲ್ಲೆ, ದೇವದುರ್ಗ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಇ 112 ಹೆಚ್‌ಎಎಸ್‌ 2006, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್‌ 2006 

ಮೇಲ್ಕಂಡ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆ, ದೇವದುರ್ಗ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ 

ನೇಮಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್‌ ರಚಿಸಲಾಗಿದೆ. 


(84 

















1. | ಶ್ರೀಮತಿ ಮಹಾದೇವಿ, ಕೋಂ. ನಿಂಗಪ್ಪ ಸಂದೂರಕರ್‌, ಪ.ಜಾತಿ ಮಹಿಳೆ 
ಸಾ: ದೇವದುರ್ಗ, ರಾಯಚೂರು ಜಿಲ್ಲೆ. 

2. | ಶ್ರೀ ಜಹಿರುದ್ದೀನ್‌ ಗೌರಂಪೇಟ್‌, ಅಲ್ಪಸಂಖ್ಯಾತ 
ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ. 

3. | ಶ್ರೀ ಬಸವರಾಜಪ್ಪ ಆಲ್ವಿ, ಸಾಮಾನ್ಯ 
ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ. 

4. | ಶ್ರೀ ಚಂದ್ರಶೇಖರ ಬಿನ್‌ ಕೊಂಡಯ್ಯ, ಹಿಂದುಳಿದ ವರ್ಗ 
ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ. 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಇಂದುಮತಿ 
ಪಿ.ಆರ್‌. 1294 ಪೀಠಾಧಿಕಾರಿ-2, ವಸತಿ ಇಲಾಖೆ. 
ವಿಷಯ: ಬಾಗಲಕೋಟೆ ಜಿಲ್ಲೆ ಕೆರೂರ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ವಇ42/ಹೆಚ್‌ಎಎಂ/1998, ದಿನಾಂಕ: 10.04.2000. 
ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಉಲ್ಲೇಖಿತ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪುನರ್‌ ರಚಿಸಲು ತೀರ್ಮಾನಿಸಿದ್ದು, 
ಬಾಗಲಕೋಟೆ ಜಿಲ್ಲೆ ಕೆರೂರ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 


(84 


( ೧೩೨೧) 


೧೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಬಾಗ - ೧ 





ಸರ್ಕಾರದ ಆದೇಶ ಸಂಖ್ಯೆ: ವಇ 114 ಹೆಚ್‌ಎಎಸ್‌ 2006, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್‌ 2006 
ಮೇಲ್ಕಂಡ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆ ಕೆರೂರ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ 
ನೇಮಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್‌ ರಚಿಸಲಾಗಿದೆ. 























1. | ಶ್ರೀ ವೀರಣ್ಣ ಜವಳಿ ಸದಸ್ಯರು 
ಹೊಸಪೇಟೆ ಓಣಿ, ಕೆರೂರ, ಬಾದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 

2. | ಶ್ರೀಮತಿ ಮಹಾದೇವಿ ಠೋಪೇಶಿ ಬದಾಮಿ, ಸುಣಗಾರ ಓಣಿ ಸದಸ್ಯರು 
ಕೆರೂರ, ಬಾದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 

3. | ಶ್ರೀ ಐ.ಬಿ. ಚೌದ್ರಿ, ಬಗವಾನ್‌ ಓಣಿ, ಸದಸ್ಯರು 
ಕೆರೂರ, ಬಾದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 

4. | ಶ್ರೀ ರಾಜಪ್ಪ ಇಷ್ಟಲಿಂಗಪ್ಪ ಶೆಟ್ಟರ, ಹಳೆಪೇಟೆ, ಸದಸ್ಯರು 
ಕೆರೂರ, ಬಾದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಇಂದುಮತಿ 
ಪಿ.ಆರ್‌. 1295 ಪೀಠಾಧಿಕಾರಿ-2, ವಸತಿ ಇಲಾಖೆ. 
ವಿಷಯ: ತುಮಕೂರು ಜಿಲ್ಲೆ, ಕೊರಟಗೆರೆ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ವಇ/42/ಹೆಚ್‌ಎಎಂ/1998, ದಿನಾಂಕ: 10.04.2000. 
ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಉಲ್ಲೇಖಿತ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪುನರ್‌ ರಚಿಸಲು ತೀರ್ಮಾನಿಸಿದ್ದು, 
ತುಮಕೂರು ಜಿಲ್ಲೆ ಕೊರಟಗೆರೆ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಇ 126 ಹೆಚ್‌ಎಎಸ್‌ 2006, ಬೆಂಗಳೂರು, ದಿನಾಂಕ: 28ನೇ ಆಗಸ್ಟ್‌ 2006 

ಮೇಲ್ಕಂಡ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ, ಕೊರಟಗೆರೆ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ 

ನೇಮಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್‌ ರಚಿಸಲಾಗಿದೆ. 


























1. | ಶ್ರೀ ಸಾಲೇಹ, ಅಹಮದ್‌ ಬಿನ್‌ ಮುಜೀದ್‌ ಸಾಬ್‌ ಸದಸ್ಯರು 
ದೇವಾಂಗಬೀದಿ, ಕೊರಟಗೆರೆ, ತುಮಕೂರು ಜಿಲ್ಲೆ 

2. | ಶ್ರೀ ಎ. ಶಿವಶಂಕರ್‌ ಬಿನ್‌ ಆಂಜಿನಪ್ಪ, ಸದಸ್ಯರು 
ಹರಿಜನ ಕಾಲೋನಿ, ಕೊರಟಗೆರೆ, ತುಮಕೂರು ಜಿಲ್ಲೆ. 

3. | ಶ್ರೀಮತಿ ಪುಷ್ಪಲತಾ ಬಿನ್‌ ನಾರಾಯಣರಾಜು, ಸದಸ್ಯರು 
ರಾಜೇಂದ್ರ ಬ್ಯಾಂಗಲ್‌ ಸ್ಟೋರ್ಸ್‌, ಕೊರಟಗೆರೆ, ತುಮಕೂರು ಜಿಲ್ಲೆ. 

4. | ಶ್ರೀ ಎಸ್‌.ಪಿ. ಲಕ್ಷ್ಮೀನಾರಾಯಣರಾವ್‌, ಸದಸ್ಯರು 
ಶಾಂತಲ ಸ್ಟುಡಿಯೋ ಮೈನ್‌ರೋಡ್‌, ಕೊರಟಗೆರೆ, ತುಮಕೂರು ಜಿಲ್ಲೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಇಂದುಮತಿ 
ಪಿ.ಆರ್‌. 1297 ಪೀಠಾಧಿಕಾರಿ-2, ವಸತಿ ಇಲಾಖೆ. 
ವಿಷಯ: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ವಇ/42/ಹೆಚ್‌ಎಎಂ/1998, ದಿನಾಂಕ: 10.04.2000. 
ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಉಲ್ಲೇಖಿತ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪುನರ್‌ ರಚಿಸಲು ತೀರ್ಮಾನಿಸಿದ್ದು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡ 
ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಇ 35 ಹೆಚ್‌ಎಎಸ್‌ 2006, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್‌ 2006 

ಮೇಲ್ಕಂಡ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ 

ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್‌ ರಚಿಸಲಾಗಿದೆ. 

















1. | ಶ್ರೀ ಹೆಚ್‌.ಎಂ. ಸುಬ್ಬರಾಜು ಬಿನ್‌ ಹೆಚ್‌.ಎಸ್‌. ಮುನಿಯಪ್ಪ ಸದಸ್ಯರು 
ಟೀಚರ್ಸ್‌ ಕಾಲೋನಿ, ವಿ.ವಿ. ಬಡಾವಣೆ, ಹೊಸಕೋಟೆ ಟೌನ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

2. | ಶ್ರೀ ಅಮ್ಜತ್‌ ಪಾಷಾ ಬಿನ್‌ ಚೋಟು ಸಾಬ್‌ ಸದಸ್ಯರು 
ಎ.ಆರ್‌. ಬಡಾವಣೆ, ಹೊಸಕೋಟೆ ಟೌನ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 








ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ೧೩೨೩ 























3. | ಶ್ರೀಮತಿ ವಿ. ಲಕ್ಷ್ಮೀ ಕೋಂ ಉದಯಕುಮಾರ್‌, ಸದಸ್ಯರು 
ರಾಮಮಂದಿರ ರಸ್ತೆ, ಹೊಸಕೋಟೆ ಟೌನ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

4. | ಶ್ರೀ ವೀರೇಂದ್ರ ಸಿಂಗ್‌ ಬಿನ್‌ ಅನಂತರಾಮ್‌ ಸಿಂಗ್‌, ಸದಸ್ಯರು 
ರಜಪೂತ್‌ ಬಡಾವಣೆ, ಹೊಸಕೋಟೆ ಟೌನ್‌, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಇಂದುಮತಿ 
ಪಿ.ಆರ್‌. 1281 ಪೀಠಾಧಿಕಾರಿ-2, ವಸತಿ ಇಲಾಖೆ. 
ವಿಷಯ: ಬೀದರ್‌ ಜಿಲ್ಲೆ ಭಾಲ್ಕಿ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ. A 
ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ವಇ42/ಹೆಚ್‌ಎಎಂ/1998, ದಿನಾಂಕ: 10.04.2000. 
ಪ್ರಸ್ತಾವನೆ: 
ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಉಲ್ಲೇಖಿತ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪುನರ್‌ ರಚಿಸಲು 
ತೀರ್ಮಾನಿಸಿದ್ದು, ಬೀದರ್‌ ಜಿಲ್ಲೆ ಭಾಲ್ಕಿ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ವಇ 91 ಹೆಚ್‌ಎಎಸ್‌ 2006, ಬೆಂಗಳೂರು, ದಿನಾಂಕ: 17ನೇ ಆಗಸ್ಟ್‌ 2006 
ಮೇಲ್ಕಂಡ ಸಂದರ್ಭದಲ್ಲಿ ಬೀದರ್‌ ಜಿಲ್ಲೆ ಭಾಲ್ಕಿ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್‌ ರಚಿಸಲಾಗಿದೆ. 





























1. | ಶ್ರೀ ಸೋಮನಾಥ ಗುರುನಾಥಪ್ಪ ಅಷ್ಟೂರೆ ಸದಸ್ಯರು 
ಸಾಕೀನ: ಶರಾಫ ಬಜಾರ, ಭಾಲ್ಕಿ, ಬೀದರ್‌ ಜಿಲ್ಲೆ 
2. | ಶ್ರೀ ವೆಂಕಟ ಕೀಷನ್‌ರಾವ್‌ ಇಂಚೂರೆ ಸದಸ್ಯರು 
ಸಾಕೀನ ಹಳೇ ಪಟ್ಟಣ, ಭಾಲ್ಕಿ, ಬೀದರ್‌ ಜಿಲ್ಲೆ. 
3. | ಶ್ರೀ ಓಂಕಾರ ವಿಠ್ಠಲ್‌ರಾವ್‌ ಮೋರೆ, ಸದಸ್ಯರು 
ಸಾಕೀನ: ಅಶೋಕ ನಗರ, ಭಾಲ್ಕಿ, ಬೀದರ್‌ ಜಿಲ್ಲೆ. 
4. | ಶ್ರೀಮತಿ ಸುಕನ್ಯಾ ರಾಜಶೇಖರ ಸದಸ್ಯರು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಇಂದುಮತಿ 
ಪಿ.ಆರ್‌. 1282 ಪೀಠಾಧಿಕಾರಿ-2, ವಸತಿ ಇಲಾಖೆ. 


ವಿಷಯ: ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ವಇ42/ಹೆಚ್‌ಎಎಂ/1998, ದಿನಾಂಕ: 10.04.2000. 
ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಉಲ್ಲೇಖಿತ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪುನರ್‌ ರಚಿಸಲು ತೀರ್ಮಾನಿಸಿದ್ದು, 
ದಾವಣಗೆರೆ ಜಿಲ್ಲೆ ಹೊನ್ನಾಳಿ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಇ 55 ಹೆಚ್‌ಎಎಸ್‌ 2006, ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2006 

ಮೇಲ್ಕಂಡ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ 

ನೇಮಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್‌ ರಚಿಸಲಾಗಿದೆ. 


























1. | ಶ್ರೀ ಬಾವಿ ಮನೆ ರಾಜಪ್ಪ ಬಿನ್‌ ಸಂಕಪ್ಪ ಸದಸ್ಯರು 
ಕಲ್ಕೆರೆ, ಹೊನ್ನಾಳಿ, ದಾವಣಗೆರೆ ಜಿಲ್ಲೆ. 

2. | ಶ್ರೀ ಮೈಲಪ್ಪ ಬಿನ್‌ ಮಾತಂಗಪ್ಪ, ಸದಸ್ಯರು 
ತುಂಗಭದ್ರಾ ಬಡಾವಣೆ, ಹೊನ್ನಾಳಿ, ದಾವಣಗೆರೆ ಜಿಲ್ಲೆ. 

3. | ಶ್ರೀಮತಿ ಸುಮಿತ್ರಮ್ಮ ಕೋಂ ಮಾಯಪ್ಪ, ಸದಸ್ಯರು 
ದುರ್ಗಿಗುಡಿ, ಹೊನ್ನಾಳಿ, ದಾವಣಗೆರೆ ಜಿಲ್ಲೆ. 

4. | ಶ್ರೀ ಎಸ್‌. ಜಬೀವುಲ್ಲಾ ಖಾನ್‌ ಬಿನ್‌ ಎಸ್‌.ಎ. ರಹೇಮಾನ್‌ ಖಾನ್‌ (ಆಪುದಿ) ಸದಸ್ಯರು 
ಟಿ.ಎಂ.ಕೆ. ರಸ್ತೆ, ಹೊನ್ನಾಳಿ, ದಾವಣಗೆರೆ ಜಿಲ್ಲೆ. 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಇಂದುಮತಿ 
ಪಿ.ಆರ್‌. 1283 ಪೀಠಾಧಿಕಾರಿ-2, ವಸತಿ ಇಲಾಖೆ. 


೧೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಬಾಗ - ೧ 





ವಿಷಯ: ಗುಲ್ಬರ್ಗಾ ಜಿಲ್ಲೆಯ ವಾಡಿ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ. 

ಉಲ್ಲೇಖ: ಸರ್ಕಾರದ ಆದೇಶ ಸಂಖ್ಯೆ: ವಇ/42/ಹೆಚ್‌ಎಎಂ/1998, ದಿನಾಂಕ: 10.04.2000. 
ಪ್ರಸ್ತಾವನೆ: 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಉಲ್ಲೇಖಿತ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪುನರ್‌ ರಚಿಸಲು ತೀರ್ಮಾನಿಸಿದ್ದು, 
ಗುಲ್ಬರ್ಗಾ ಜಿಲ್ಲೆ ವಾಡಿ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಇ 73 ಹೆಚ್‌ಎಎಸ್‌ 2006, ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2006 

ಮೇಲ್ಕಂಡ ಸಂದರ್ಭದಲ್ಲಿ ಗುಲ್ಬರ್ಗಾ ಜಿಲ್ಲೆ, ವಾಡಿ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ 

ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್‌ ರಚಿಸಲಾಗಿದೆ. 


@€L 

















1. | ಶ್ರೀ ಸಿದ್ದಣ್ಣ ತಂದೆ ಶರಣಪ್ಪ ಕಲಶೆಟ್ಟಿ, ಸದಸ್ಯರು 
ವಾಡಿ, ಗುಲ್ಬರ್ಗಾ. 

2. | ಶ್ರೀಮತಿ ಸುನೀತಾ ಗಂಡ ಮೋತಿರಾಮ ರಾಠೋಡ, ಸದಸ್ಯರು 
ವಾಡಿ, ಗುಲ್ಬರ್ಗಾ. 

3. | ಶ್ರೀ ಮಹದ ಮಶಾಖ ಹಮೀದ್‌, ಸದಸ್ಯರು 
ವಾಡಿ, ಗುಲ್ಬರ್ಗಾ. 

4. | ಶ್ರೀ ರಾಮಚಂದ್ರ ರೆಡ್ಡಿ ಸದಸ್ಯರು 
ವಾಡಿ, ಗುಲ್ಬರ್ಗಾ. 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಇಂದುಮತಿ 
ಪಿ.ಆರ್‌. 1284 ಪೀಠಾಧಿಕಾರಿ-2, ವಸತಿ ಇಲಾಖೆ. 
ಶಿಕ್ಷಣ ಸಚಿವಾಲಯ 
ತಿದ್ದುಪಡಿ ಕ್ರಮಾಂಕ: ಇಡಿ 94 ಯುಆರ್‌ಸಿ 2006, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2006 
ದಿನಾಂಕ: 22.05.2006ರ ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 29 ಯುಆರ್‌ಸಿ 2006ರ ವಿಷಯ ಮತ್ತು ಆದೇಶದ ಭಾಗದಲ್ಲಿ ಬೆಂಗಳೂರಿನ ದಿ 
ಹೋಲಿ ಫ್ಯಾಮಿಲಿ ಎಜುಕೇಷನ್‌ ಟ್ರಸ್ಟ್‌ನ ಬೆಂಗಳೂರಿನಲ್ಲಿನ ಸೈಂಟ್‌ ಜೋಸೆಫ್‌ ಕಾಲೇಜ್‌ ಆಫ್‌ ಎಜುಕೇಷನ್‌, ಬೆಂಗಳೂರು, ಈ ಕಾಲೇಜಿಗೆ 
“2006-07” ಎಂಬುದನ್ನು “2005-06” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾಮಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎಂ. ನಂದಕುಮಾರ್‌ 
ಪಿ.ಆರ್‌. 1320 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾಲಯಗಳು). 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ: ಶ್ರೀ ಓತಿಶರಣಪ್ಪ, ಪ್ರಧಾನ ವ್ಯವಸ್ಥಾಪಕರು-2, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರಿಗೆ 
ನಿಯೋಜನೆ ಷರತ್ತು ಮತ್ತು ಸೇವಾ ನಿಬಂಧನೆಗಳನ್ನು ಹೊರಡಿಸುವ ಕುರಿತು. 
ಓದಲಾಗಿದೆ: ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಮಮಇ 323 ಎಸ್‌ಜೆಡಿ 2004 ದಿ:11-11-2005 
ಸರ್ಕಾರಿ ಆದೇಶ ಸಂಖ್ಯೆ. ಮಮಇ 280 ಎಸ್‌ಜೆಡಿ 2006 ಬೆಂಗಳೂರು ದಿನಾಂಕ: 23ನೇ ಆಗಸ್ಟ್‌ 2006 
ಶ್ರೀ ಓತಿಶರಣಪ್ಪ, ಪ್ರಧಾನ ವ್ಯವಸ್ಥಾಪಕರು-2, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರನ್ನು 
ನಿಯೋಜಿಸಲು ನಿಬಂಧನೆ ಷರತ್ತು ಮತ್ತು ಸೇವಾ ನಿಬಂಧನೆಗಳನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ. 
1) ನಿಯೋಜನೆಯ ಅವಧಿ 
ಅನ್ಯಸೇವೆಯ ಮೇಲಿನ ನಿಯೋಜನೆಯ ಪ್ರಾರಂಭಿಕ ಅವಧಿಯು ದಿನಾಂಕ: 6-5-2006 ರಿಂದ 31-8-2006 ವರೆಗೆ 
ಅಥವಾ ಮುಂದಿನ ಆದೇಶ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
2) ಅನ್ಯಸೇವೆಯ ಮೇಲಿನ ನಿಯೋಜನೆಯ ಪ್ರಾರಂಭ ಮತ್ತು ಮುಕ್ತಾಯದ ಅವಧಿ: 
ಅನ್ಯಸೇವೆಯ ಮೇಲಿನ ನಿಯೋಜನೆಯ ಅವಧಿಯು ಅಧಿಕಾರಿಯವರ ಹುದ್ದೆಯ ಕಾರ್ಯಭಾರವನ್ನು ವಹಿಸಿಕೊಂಡ 
ದಿನಾಂಕದಿಂದ ಪ್ರಾರಂಭವಾಗುವುದು ಮತ್ತು ನಿಯೋಜನಾವಧಿ ಅಂತ್ಯಗೊಂಡು ನೇಮಕ ಮಾಡಿದ ಹುದ್ದೆಯ ಕಾರ್ಯಭಾರ 
ವಹಿಸಿಕೊಟ್ಟ ದಿನಾಂಕದಿಂದ ಮುಕ್ತಾಯಗೊಳ್ಳುವುದು. 
3) ವೇತನ: 
ಅನ್ಯಸೇವೆಯ ಮೇಲಿನ ನಿಯೋಜನೆಯ ಅವಧಿಯಲ್ಲಿ ಇವರು ಮಾತೃ ಇಲಾಖೆಯಲ್ಲಿ ಹೊಂದಿರುವ ಹುದ್ದೆಗೆ 
ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ ವೇತನವನ್ನು ಪಡೆಯುತ್ತಾರೆ ಮತ್ತು 200ರೂ.ಗಳ ಗರಿಷ್ಠ ಮಿತಿಗೊಳಪಟ್ಟು, ಆ 
ವೇತನ ಶ್ರೇಣಿಯ ಸರಾಸರಿಯ ಶೇ.5ರ ದರದಲ್ಲಿ ಅನ್ಯಸೇವಾ ಭತ್ಯೆಯನ್ನು (ಎಫ್‌.ಎಸ್‌.ಎ) ಸಹ ಪಡೆಯುತ್ತಾರೆ. 
4) ತುಟ್ಟಿ ಭತ್ಯೆ: 
ಮನೆ ಬಾಡಿಗೆ ಭತ್ಯೆ: ನಗರ ಪರಿಹಾರ ಭತ್ಯೆ ಪಾವತಿಯು ರಾಜ್ಯ ಸರ್ಕಾರದ ನಿಯಮಗಳಡಿಯಲ್ಲಿ 
ನಿಬಂಧಿಸಲಾಗುವುದು. 
5) ಸೇರುವ ಕಾಲ: ಸೇರುವ ಕಾಲದ ವೇತನ ಮತ್ತು ವರ್ಗಾವಣೆ ಪ್ರಯಾಣ ಭತ್ಯೆ ಇವುಗಳನ್ನು ನಿಯೋಜನೆ ಮೇಲೆ 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ೧೩೨೫ 





ಹೋಗುವಾಗ ಮತ್ತು ಅಲ್ಲಿಂದ ಹಿಂದಿರುಗುವಾಗ ರಾಜ್ಯ ಸರ್ಕಾರ ನಿಯಮಗಳ ಆದೇಶಗಳಡಿಯಲ್ಲಿ ಕ್ರಮಗೊಳಿಸಲಾಗುವುದು 


ಮತ್ತು ಇವುಗಳನ್ನು ನಿಯೋಜಕರು ಪಾವತಿ ಮಾಡತಕ್ಕದ್ದು. 


6) ಪ್ರಯಾಣ ಭತ್ಯೆ: 

ನಿಯೋಜನೆ. ಮೇಲೆ ಅನ್ಯಸೇವೆಗೆ ಸೇರಿದ ನಂತರ ಕೈಗೊಂಡ ಪ್ರಯಾಣಗಳಿಗೆ ಪ್ರಯಾಣ ಭತ್ಯೆ ಮತ್ತು 
ದಿನಭತ್ಯೆಯನ್ನು ನಿಯೋಜಕರಲ್ಲಿನ ಸಂಬಂಧಿತ ನಿಯಮಗಳ ಪ್ರಕಾರ ಪಡೆಯಲು ಅಧಿಕಾರಿ ಅರ್ಹರಾಗಿರುತ್ತಾರೆ. 
7) ರಜೆ ನಿಯಮಗಳು: 

ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿಗೆ ಅನ್ವಂಯುವಾಗುವ ರಜಾ ನಿಯಮಗಳಿಗೆ ಒಳಪಟ್ಟಿರುತ್ತಾರೆ. 

8) ರಜೆ ಪ್ರಯಾಣ ರಿಯಾಯಿತಿ: 

ರಾಜ್ಯ ಸರ್ಕಾರದಲ್ಲಿನ ಸಂಬಂಧಿತ ನಿಯಮಗಳ ಪ್ರಕಾರ ಸ್ವಗ್ರಾಮ ಪ್ರಯಾಣಕ್ಕೆ ರಜೆ ಪ್ರಯಾಣ ರಿಯಾಯಿತಿಯನ್ನು 
ಪಡೆಯಲು ಅಧಿಕಾರಿಯು ಅರ್ಹರಾಗಿರುತ್ತಾರೆ. 
9) ಗಳಿಕೆ ರಜೆ ನಗದೀಕರಣ: 

ಕರ್ನಾಟಿಕ ನಾಗರೀಕರ ಸೇವಾ ನಿಯಮಗಳ "ಸಿ" ಅನುಬಂಧದಲ್ಲಿರುವ ನಿಯಮಗಳ ಪ್ರಕಾರ ಗಳಿಕೆ ರಜೆ 
ನಗದೀಕರಣ ಸೌಲಭ್ಯಕ್ಕೆ ಅಧಿಕಾರಿ ಅರ್ಹರಾಗಿರುತ್ತಾರೆ. 
10) ವೈದ್ಯಕೀಯ ರಿಯಾಯಿತಿಗಳು:- 

1963ರ ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಉಪಚಾರ)ನಿಯಮಗಳಲ್ಲಿ ಲಭ್ಯವಿರುವ ವೈದ್ಯಕೀಯ 
ಸೌಲಭ್ಯಗಳಿಗೆ ಕಡಿಮೆಯಿಲ್ಲದಂತೆ ಸೌಲಭ್ಯಗಳನ್ನು ಪಡೆಯಲು ಅಧಿಕಾರಿಯು ಅರ್ಹರಾಗಿರುತ್ತಾರೆ ಮತ್ತು ಅದರ ಬಾಬ್ತಿನ 
ವೆಚ್ಚವನ್ನು ನಿಯೋಜಕರೇ ಭರಿಸತಕ್ಕದ್ದು. 

11) ದುರ್ಬಲತೆ ರಜೆ:- 

ನಿಯೋಜಕರ ಬಳಿ ಸೇವೆಯಲ್ಲಿರುವಾಗ ಅಥವಾ ಸೇವೆಯ ಮೂಲಕ ಸಂಭವಿಸುವ ದುರ್ಬಲತೆಗೆ ಸಂಬಂಧಿಸಿದಂತೆ 
ಮಂಜೂರಾದ ದುರ್ಬಲತೆ ರಜೆಗೆ ಇಂತಹ ದುರ್ಬಲತೆಯು ನಿಯೋಜಕರ ಬಳಿಯಲ್ಲಿನ ಸೇವೆಯು ಕೊನೆಗೊಂಡ ನಂತರ 
ಕಂಡುಬಂದರೂ ಸಂಬಂಧಿಸಿದ ರಜೆ ವೇತನವನ್ನು ಪಾವತಿ ಮಾಡಲು ಅನ್ಯನಿಯೋಜಕರು ಬದ್ಧರಾಗಿರುತ್ತಾರೆ. 
12) ರಜೆ ವೇತನ ಮತ್ತು ನಿವೃತ್ತಿ ವೇತನ ಅಂಶದಾನ:- 

(ಅ) ರಜೆ ವೇತನ ಮತ್ತು ನಿವೃತ್ತಿ ವೇತನ ಅಂಶದಾನವನ್ನು ನಿಯೋಜಕರು ಈ ಮುಂದಿನ ದರಗಳಲ್ಲಿ ಪಾವತಿ 
ಮಾಡತಕ್ಕದ್ದು. 

(1) ರಜೆ ವೇತನ ಅಂಶದಾನ: ಅನ್ಯಸೇವೆಯ ಅವಧಿಯಲ್ಲಿ ಅನ್ಯಸೇವಾ ಭತ್ಯೆಯೂ ಸೇರಿದಂತೆ, ಪಡೆಯುವ 
ಸಂಬಳದ ಶೇ 11 ರಷ್ಟು. 

(2) ನಿವೃತ್ತಿ ವೇತನ ಅಂಶದಾನ: ಕಾಲ ಕಾಲಕ್ಕೆ ಪಡೆಯುವ ವೇತನದ 8ನೇ ಒಂದು ಭಾಗ ಉದ್ದೇಶಕ್ಕೆ ವೇತನ- 
ಎಂದರೆ ಸರ್ಕಾರಿ ಆದೇಶ ಸಂ.ಎಫ್‌ಡಿ 37 ಎಸ್‌ಆರ್‌ಎಸ್‌ 87, ದಿನಾಂಕ:11- 
2-88ರಲ್ಲಿ ವಿವರಿಸಲಾದ ವೇತನ ಎಂದರ್ಥ. 

ಅ) ನಿಯೋಜಕರು ವಾರ್ಷಿಕವಾಗಿ ಪ್ರತಿ ಆರ್ಥಿಕ ವರ್ಷ ಕೊನೆಗೊಂಡ 15 ದಿನಗಳೊಳಗೆ ಅಥವಾ ಆರ್ಥಿಕ ವರ್ಷ 
ಕೊನೆಗೊಳ್ಳುವ ಮುನ್ನವೇ ಅನ್ಯಸೇವೆಯು ಮುಗಿದು ಹೋದಂದಿನಿಂದ ರಜೆಯ ವೇತನ ಮತ್ತು ನಿವೃತ್ತಿ ವೇತನ 
ಅಂಶದಾನಗಳನ್ನು ಪ್ರತ್ಯೇಕವಾಗಿ ಈ ಮುಂದಿನ ಲೆಕ್ಕ ಶೀರ್ಷಿಕೆಗಳಿಗೆ ಸಂದಾಯ ಮಾಡತಕ್ಕದ್ದು. 

ಆ) ರಜೆ ವೇತನ 1) ಅಖಿಲ ಭಾರತ ಸೇವೆಯ 0070 ಇತರೆ ಆಡಳಿತ ಸೇವೆಗಳು-60-ಇತರೆ ಸೇವೆಗಳು 800- 
ಅಧಿಕಾರಿಗಳ ಪ್ರಕರಣದಲ್ಲಿ ಇತರೆ ಜಮೆಗಳು 13 ಅಖಿಲ ಭಾರತ ಸೇವೆಯ ಅಧಿಕಾರಿಗಳಿಗೆ 
ಸಂಬಂಧಿಸಿದ ರಜೆ ವೇತನ ಅಂಶದಾನ 
2) ಇತರ ಪ್ರಕರಣದಲ್ಲಿ 
(ಎ) ಕೃತ್ಯ ಸಂಬಂಧದ ಜಮೆ ಶೀರ್ಷಿಕೆ ಇದ್ದಲ್ಲಿ ಸಿಬ್ಬಂದಿಗೆ ಅನ್ವಯಿಸುವ ವೆಚ್ಚ ಶೀರ್ಷಿಕೆಗೆ ಅನುಗುಣವಾದ ಕೃತ್ಯ 
(ಬಿ) ಸರಿಹೊಂದುವ ಜಮೆ ಶೀರ್ಷಿಕೆ ಇಲ್ಲದೇ ಸಂಬಂಧದ ಶೀರ್ಷಿಕೆ 800 ಇತರೆ ಜಮೆಗಳು-ರಜೆ ವೇತನದ 


ಹೋದಲ್ಲಿ ಅಂಶದಾನ 
1) ಸಾಮಾನ್ಯ ಸೇವೆಗಳು ಇದರಡಿಯಲ್ಲಿ 0075 ಇತರೆ ಸಾಮಾನ್ಯ ಸೇವೆಗಳು 800 ಇತರೆ ಜಮೆಗಳು-ರಜೆ 
ಬರುವ ಇಲಾಖೆಗಳ ಪ್ರಕರಣದಲ್ಲಿ ವೇತನ ಅಂಶದಾನ 


2) ಸಾಮಾನ್ಯ ಮತ್ತು ಸಾಮುದಾಯಿಕ 0250 ಇತರೆ ಸಾಮಾಜಿಕ ಸೇವೆಗಳು-800 ಇತರೆ ಜಮೆಗಳು ರಜೆ 
ಸೇವೆಗಳು ಇದರಡಿಯಲ್ಲಿ ಬರುವ ವೇತನ ಅಂಶದಾನ 
ಇಲಾಖೆಗಳ ಪ್ರಕರಣದಲ್ಲಿ 

3) ಆರ್ಥಿಕ ಸೇವೆಗಳು ಇದರಡಿಯಲ್ಲಿ 1475 ಇತರೆ ಸಾಮಾನ್ಯ ಆರ್ಥಿಕ ಸೇವೆಗಳು-800 ಇತರೆ ಜಮೆಗಳು 
ಬರುವ ಇಲಾಖೆಗಳ ಪ್ರಕರಣದಲ್ಲಿ ರಜೆ ವೇತನದ ಅಂಶದಾನ. 


೧೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಭಾಗ - ೧ 





(ಸಿ) ನಿವೃತ್ತಿ ವೇತನ ಅಂಶದಾನ : 0071 ನಿವೃತ್ತಿ ವೇತನ ಮತ್ತು ಇತರ ನಿವೃತ್ತಿ ಸೌಲಭ್ಯಗಳ 
ಅಂಶದಾನ ಮತ್ತು ವಸೂಲಿಗಳು 101.ಚಂದಾಗಳು ಮತ್ತು 
ಅಂಶದಾನಗಳು- 03.ನಿವೃತ್ತಿ ವೇತನ ವೆಚ್ಚದ ಬಗ್ಗೆ ವಾಣಿಜ್ಯ 
ಇಲಾಖೆಗಳಿಂದ ವಸೂಲು ಮಾಡಲಾದ ಅಂಶದಾನ ಅಥವಾ 06 
ನಿವೃತ್ತ ವೇತನದ ವೆಚ್ಚದ ಸಲುವಾಗಿ ಸ್ಥಳೀಯ ಸಂಸ್ಥೆಗಳಿಂದ 
ವಸೂಲು ಮಾಡಿದ ಅಂಶದಾನ. 

(ಡಿ) ಮೇಲಿನ ಅವಧಿಯೊಳಗೆ ರಜೆ ವೇತನ ಮತ್ತು ನಿವೃತ್ತಿ ವೇತನ ಅಂಶದಾನಗಳನ್ನು ಪಾವತಿ ಮಾಡದಿದ್ದರೆ, ಸರ್ಕಾರ 
ವಿಶೇಷವಾಗಿ ವಿನಾಯಿತಿ ತೋರಿಸಿದ ಹೊರತು, ಪಾವತಿ ಮಾಡದಿರುವ ಅಂಶದಾನದ ಮೇಲೆ, ಮೇಲಿನ ಅವಧಿಯು 
ಮುಕ್ತಾಯಗೊಂಡ ದಿನಾಂಕದಿಂದ ಅಂಶದಾನವನ್ನು ಅಂತಿಮವಾಗಿ ಪಾವತಿ ಮಾಡುವ ದಿನಾಂಕದವರೆಗೆ ಪ್ರತಿ 100 ರೂ.ಗಳಿಗೆ 
ದಿನಂಪ್ರತಿ 2 ಪೈಸೆ ದರದಲ್ಲಿ ಬಡ್ಡಿಯನ್ನು ನಿಯೋಜಕರು ಸರ್ಕಾರಕ್ಕೆ ಪಾವತಿ ಮಾಡತಕ್ಕದ್ದು. 
(ಈ) ರಜೆ ವೇತನ ಮತ್ತು ನಿವೃತ್ತಿ ವೇತನ ವಂತಿಕೆಗಳನ್ನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ, 
ಬೆಂಗಳೂರು- ಇವರಿಂದ ಮಹಾಲೇಖಪಾಲರು(ಎ ಅಂಡ್‌ ಇ) ಕರ್ನಾಟಕ, ಬೆಂಗಳೂರು. ಇವರಿಗೆ ತಪ್ಪದೇ ಕ್ರಾಸ್‌ ಮಾಡಿದ 
ಚೆಕ್‌: ಡಿಮ್ಯಾಂಡ್‌ ಡ್ರಾಫ್ಟ್‌ ಮೂಲಕ ಪಾವತಿ ಮಾಡತಕ್ಕದ್ದು, ಮತ್ತು ಅದನ್ನು ನಗದು ರೂಪದಲ್ಲಿ ಸಂದಾಯ ಮಾಡತಕ್ಕದ್ದು 
ಮತ್ತು ಅದನ್ನು ನಗದು ರೂಪದಲ್ಲಿ ಸಂದಾಯ ಮಾಡತಕ್ಕದ್ದಲ್ಲ. ಅಂತಹ ನಗದು ರೂಪದಲ್ಲಿ ಸಂದಾಯ ಚೆಕ್‌: 
ಡಿಮ್ಯಾಂಡ್‌ ಡ್ರಾಫ್ಟ್‌ ಮಹಾಲೇಖಪಾಲರ ಕಛೇರಿಯಲ್ಲಿ ಸ್ವೀಕೃತವಾದ ದಿನಾಂಕವನ್ನು ವಂತಿಕೆಯ ಹೊಣೆಯಿಂದ ವಿಮುಕ್ತಿ 
ಪಡೆದ ದಿನಾಂಕವೆಂದು ಪರಿಗಣಿಸತಕ್ಕದಾದ್ದರಿಂದ, ಚೆಕ್‌ :ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ನಿಗದಿಪಡಿಸಿದ ದಿನಾಂಕದೊಳಗಾಗಿ 
ಮಹಾಲೇಖಪಾಲರ ಕಛೇರಿ (ಎ ಅಂಡ್‌ ಇ) ಕರ್ನಾಟಕ, ಬೆಂಗಳೂರು ಇವರಿಗೆ ತಲುಪುವಂತೆ ಕಳುಹಿಸತಕ್ಕದ್ದು. 

(ಎಫ್‌) ರಜೆ ವೇತನ ಮತ್ತು ನಿವೃತ್ತಿ ವೇತನ ಅಂಶದಾನಗಳ ವಂತಿಕೆ ಮತ್ತು ಅವುಗಳ ಮೇಲೆ ಬಡ್ಡಿಯಿದ್ದರೆ, ಅಂತಹ 

ಬಡ್ಡಿಗಳನ್ನು ಅತ್ಯಂತ ದತ್ತಿದರ ರೂಪಾಯಿಗೆ ಸರಿಹೊಂದಿಸತಕ್ಕದ್ದು. 

(13) ರಾಜ್ಯ ಸರ್ಕಾರಿ ನೌಕರರ ಸಾಮೂಹಿಕ ವಿಮಾ ಯೋಜನೆ:- ರಾಜ್ಯ ಸರ್ಕಾರಿ ನೌಕರರ ಸಾಮೂಹಿಕ ವಿಮಾ ಯೋಜನೆಗೆ 

ಸಂಬಂಧಿಸಿದ ಮಾಸಿಕ ವಂತಿಕೆಯನ್ನು ಅಧಿಕಾರಿಯವರ ವೇತನದಿಂದ ವಸೂಲು ಮಾಡಲು ಮತ್ತು ಅದನ್ನು 1981ರ 

ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಮೂಹಿಕ ವಿಮಾ ಯೋಜನೆಯ ಅನುಬಂಧ-ಎ ದಲ್ಲಿನ ಅನುಸೂಚಿಯೊಂದಿಗೆ 
ಇಲಾಖಾ ಮುಖ್ಯಸ್ಥರ ಹೆಸರಿಗೆ ಕ್ರಾಸ್‌ ಮಾಡಿದ ಚೆಕ್‌; ಡಿಮ್ಯಾಂಡ್‌ ಡ್ರಾಫ್ಟ್‌ ಮೂಲಕ ಸಂಬಂಧಿತ ಲೆಕ್ಕ ಶೀರ್ಷಿಕೆಗೆ ಜಮಾ 
ಮಾಡಲು ಕಳುಹಿಸತಕ್ಕದ್ದು. 

14) ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ವಿಮಾ ಪತ್ರ:- ಸಾಮಾನ್ಯ ಭವಿಷ್ಯ ನಿಧಿಗೆ ಚಂದಾ ಅನ್ಯಸೇವೆಯ ಮೇಲೆ ಪ್ರತಿ 

ನಿಯೋಜನೆ ಹೋಗುವ ಸಮಯದಲ್ಲಿ ಕೆ.ಜಿ.ಐ.ಡಿ ನಿಯಮಾವಳಿ: ಜಿ.ಪಿ.ಎಫ್‌. ನಿಯಮಾವಳಿ ಪ್ರಕಾರ ಚಂದಾ ನೀಡುತ್ತಿದ್ದ 

ಕೆ.ಜಿ.ಐ.ಡಿ. : ಜಿ.ಪಿ.ಎಫ್‌. ನಲ್ಲಿನ ವಿಮಾ ಪತ್ರಗಳಿಗೆ ಚಂದಾ ನೀಡುವುದನ್ನು ಅಧಿಕಾರಿ ಮುಂದುವರೆಸುತ್ತಾರೆ. 
ಅಧಿಕಾರಿಯವರ ಸಂಬಳದಿಂದ ಚಂದಾಗಳನ್ನು ವಸೂಲು ಮಾಡತಕ್ಕದ್ದು ಮತ್ತು ಈ ಮುಂದಿನ ಲೆಕ್ಕ ಶೀರ್ಷಿಕೆಗಳಿಗೆ ಜಮಾ 
ಮಾಡತಕ್ಕದ್ದು. 

ಸಾಮಾನ್ಯ ಭವಿಷ್ಯ ನಿಧಿ ಡೆ 8005.ರಾಜ್ಯ ಭವಿಷ್ಯ ನಿಧಿ 

ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ : 8011 ವಿಮೆ ಮತ್ತು ನಿವೃತ್ತಿ ವೇತನ ನಿಧಿಗಳು-1 ಜಮೆ ನಿಧಿಗಳು. 
15) ಬೋನಸ್‌ ಅಥವಾ ಅನುಗ್ರಹ ಕೊಡುಗೆ ಪಾವತಿ:- 

ಸರ್ಕಾರಿ ಕಂಪನಿ, ಮಂಡಳಿ, ನಿಗಮ ಇತ್ಯಾದಿಗಳಿಗೆ ನಿಯೋಜಕರಾಗಿ ಮಾಸಿಕ ಎರಡು ಸಾವಿರದ ಐದುನೂರು 
ರೂಪಾಯಿಗಳಿಗೆ ಮೀರದೆ ಸಂಬಳವನ್ನು ಪಡೆಯುತ್ತಿರುವ ಅಧಿಕಾರಿಗೆ ಉದ್ದಿಮೆಯು 1965 ರ ಬೋನಸ್‌ ಸಂದಾಯ 
ಅಧಿನಿಯಮಗಳ ಪ್ರಕಾರ ಅನುಗ್ರಹ ಕೊಡುಗೆ ನೀಡಿದಲ್ಲಿ ಬೋನಸ್‌ ಅಥವಾ ಅನುರ್ರಹ ಕೊಡುಗೆಯನ್ನು ಪಡೆಯಲು 
ಅನುಮತಿಸತಕ್ಕದ್ದು. 

16) ಬಡ್ತಿ ಅಥವಾ ವರ್ಗಾವಣೆ ಅಥವಾ ಪ್ರಭಾರ:- 

ಅಧಿಕಾರಿಯವರಿಗೆ ಬಡ್ತಿ ನೀಡುವುದು ಅಥವಾ ವರ್ಗಾವಣೆ ಮಾಡುವುದು ಅಥವಾ ಹೆಚ್ಚುವರಿ ಕಾರ್ಯಭಾರವನ್ನು 
ವಹಿಸುವುದು ಅಥವಾ ಹೆಚ್ಚುವರಿ ಸಂಭಾವನೆಯನ್ನು ನೀಡುವುದು ಅಥವಾ ಸೌಲಭ್ಯವನ್ನು ಒದಗಿಸುವುದು ಇವುಗಳನ್ನು 
ಸರ್ಕಾರದ ಪೂರ್ವಾನುಮತಿ ಪಡೆಯದೆ ಮಾಡತಕ್ಕದ್ದಲ್ಲ. 

17) ಗೃಹ ನಿರ್ಮಾಣ ಮುಂಗಡ: ಗೃಹ ಖರೀದಿ ಮುಂಗಡ :ಗೃಹ ರಿಪೇರಿ ಮುಂಗಡ ಮತ್ತು ವಾಹನ ಖರೀದಿ ಮುಂಗಡ:- 

ನಿಯೋಜಕರು, ಪ್ರಸ್ತುತ, ಮುಂಗಡಗಳನ್ನು ಅಧಿಕಾರಿಯವರಿಗೆ ಮಂಜೂರು ಮಾಡತಕ್ಕದ್ದಲ್ಲ. ಈ ಮುಂಗಡಗಳ 
ಮಂಜೂರಾತಿಗಾಗಿ ಅಧಿಕಾರಿಯವರು ಆಡಳಿತಾತ್ಮಕ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ಅರ್ಜಿ ಸಲ್ಲಿಸತಕ್ಕದ್ದು. 

18) ದಿನಾಂಕ:10-7-96 ಸಂಖ್ಯೆ-ಎಫ್‌ ಡಿ 1 ಟಿಎಫ್‌ಪಿ 96 ರ ಸರ್ಕಾರಿ ಆದೇಶದನ್ವಯ ಆರ್ಥಿಕ ಇಲಾಖೆ ಸಹಮತಿಯನ್ನು 

ಪೂರ್ವಭಾವಿಸಿ ಈ ಆದೇಶ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ಶಿವಕುಮಾರ್‌ 

ಪಿ.ಆರ್‌. 1296 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ೧೩೨೭ 





ಕಂದಾಯ ಸಚಿವಾಲಯ 

ವಿಷಯ: ಶ್ರೀ ಈರಯ್ಯ, ಹಿಂದಿನ ತಹಶೀಲ್ದಾರ್‌(ಈಗ ನಿವೃತ್ತರು)ಸೋಮವಾರಪೇಟೆ ತಾಲ್ಲೂಕು ಮತ್ತು ಶ್ರೀ ಹೆಚ್‌.ಕೆ. 
ಸುಂದರ್‌, ದ್ವಿತೀಯ ದರ್ಜೆ ಸಹಾಯಕ,ತಾಲ್ಲೂಕು ಕಛೇರಿ, ಸೋಮವಾರಪೇಟೆ,ಇವರುಗಳ ವಿರುದ್ಧದ ಜಂಟಿ 
ಇಲಾಖಾ ವಿಚಾರಣೆ ಬಗ್ಗೆ- ಶ್ರೀ ಈರಯ್ಯ, ನಿವೃತ್ತ ತಹಶೀಲ್ದಾರ್‌, ಇವರಿಗೆ ದಂಡನೆ ವಿದಿಸುವ ಬಗ್ಗೆ. 

ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂ.ಆರ್‌ಡಿ 66 ಎಡಿಇ 99,ದಿನಾಂಕ:11.7.2000 
2) ವಿಚಾರಣಾದಿಕಾರಿಯವರ ದಿನಾಂಕ:12-02-2002 ರ ವಿಚಾರಣಾ ವರದಿ 
3) ದಿನಾಂಕ:14-03-2005ರ ಎರಡನೇ ಕಾರಣ ಕೇಳುವ ನೋಟೀಸ್‌ ಸಂ. ಕಂಇ 66 ಎಡಿಇ 99. 
4) ಶ್ರೀ ಈರಯ್ಯ, ನಿವೃತ್ತ ತಹಶೀಲ್ದಾರ್‌, ಇವರ ದಿನಾಂಕ:19-05-2005ರ ಲಿಖಿತ ಹೇಳಿಕೆ. 
5) ದಿನಾಂಕ:05-05-2006ರ ಕೊಡಗು ಜಿಲ್ಲಾದಿಕಾರಿಗಳ ಪತ್ರ ಸಂ. ಸಿಬ್ಬಂದಿ(2)/ಸಿಆರ್‌/34/98-99. 
6) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂ.ಪಿಎಸ್‌ಸಿ 116 ಸಿಎನ್‌ಎಸ್‌ 05, ದಿನಾಂಕ: 
01-07-2006. 
ಪ್ರಸ್ತಾವನೆ:- 

ಶ್ರೀ ಈರಯ್ಯ, ಹಿಂದಿನ ತಹಶೀಲ್ದಾರ್‌ (ಈಗ ನಿವೃತ್ತರು) ಮತ್ತು ಶ್ರೀ ಹೆಚ್‌.ಕೆ. ಸುಂದರ್‌, ದ್ವಿತೀಯ ದರ್ಜೆ 
ಸಹಾಯಕರು, ಇವರುಗಳು ಸೋಮವಾರಪೇಟೆ ತಾಲ್ಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ 1995-96 ಮತ್ತು 1999ನೇ ಸಾಲಿನಲ್ಲಿ 
ಸುಮಾರು 63 ಪ್ರಕರಣಗಳಲ್ಲಿ ಕ್ರಮಬದ್ಧವಾಗಿ ಕಡತಗಳನ್ನು ತಯಾರಿಸದೆ ದಾಖಲೆಗಳನ್ನು ಆಧಾರವಾಗಿ ತೆಗೆದುಕೊಳ್ಳದೇ ಸಿಆರ್‌ಸಿ 
ರಿಜಿಸ್ಟರ್‌ನಲ್ಲಿ ದಾಖಲು ಮಾಡಿಕೊಳ್ಳದೆ ಮುದ್ರಾಂಕ ಶುಲ್ಕ ಸಿಆರ್‌ಸಿ ಶುಲ್ಕ ಹಾಗೂ ಇಂಧಳ ಕಂದಾಯ ವಸೂಲಿ ಮಾಡದೆ ಸರ್ಕಾರಕ್ಕೆ 
ಆರ್ಥಿಕ ನಷ್ಟ ಉಂಟುಮಾಡಿರುವುದಲ್ಲದೆ ಶಸ್ತ್ರಾಸ್ತ್ರ ಕಾಯ್ದೆ 1959 ರ ನಿಯಮಗಳನ್ನು ಪಾಲಿಸದೆ ಕೋವಿ ಲೈಸೆನ್ಸಗಳನ್ನು 
ನಿಯಮಬಾಹಿರವಾಗಿ ಮಂಜೂರು ಮಾಡಿರುವುದು ಇಂತಹ ಗುರುತರವಾದ ಆರೋಪಗಳ ಮೇಲೆ ಇವರುಗಳ ವಿರುದ್ಧ ಜಂಟಿ ಇಲಾಖಾ 
ವಿಚಾರಣೆ ನಡೆಸಲು ಮೇಲೆ ಕೃ.ಸಂ.(1) ರಲ್ಲಿ ಓದಲಾದ ದಿನಾಂಕ:11-07-2000ದ ಸರ್ಕಾರಿ ಆದೇಶದಲ್ಲಿ ಜಿಲ್ಲಾದಿಕಾರಿಗಳು, 
ಕೊಡಗು ಜಿಲ್ಲೆ, ಇವರನ್ನು ವಿಚಾರಣಾದಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಸದರಿ ಆದೇಶದನ್ವಯ ಈ ಪ್ರಕರಣದಲ್ಲಿ ಜಂಟಿ ಇಲಾಖಾ 
ವಿಚಾರಣೆಯನ್ನು ಜರುಗಿಸಿ, ಮೇಲೆ ಕ್ರ.ಸಂ.(2) ರಲ್ಲಿ ಓದಲಾದ ದಿನಾಂಕ:12.02.2002 ರ ತಮ್ಮ ವಿಚಾರಣಾ ವರದಿಯಲ್ಲಿ 
ಇವರುಗಳ ವಿರುದ್ಧದ ಆರೋಪಗಳು ಸಾಬೀತಾಗಿರುವುದಾಗಿ ವಿಚಾರಣಾದಿಕಾರಿಗಳು ವರದಿ ನೀಡಿರುತ್ತಾರೆ. ಸದರಿ ವಿಚಾರಣಾ 
ವರದಿಯನ್ನು ಪರಿಶೀಲಿಸಿದ ಸರ್ಕಾರವು ಅದು ಸಮರ್ಪಕವಾಗಿ ಕಂಡು ಬಂದ ಕಾರಣ, ವಿಚಾರಣಾ ವರದಿಯ ಪ್ರತಿಯೊಂದಿಗೆ ಮೇಲೆ 
ಕ್ರ.ಸಂ.(3)ರಲ್ಲಿ ಓದಲಾದ ದಿನಾಂಕ:14-03-2005 ರಲ್ಲಿ ಎರಡನೇ ಕಾರಣ ಕೇಳುವ ನೋಟೀಸನ್ನು ಸದರಿ ಆಪಾದಿತ 
ಅದಿಿಕಾರಿಯಾದ ಶ್ರೀ ಈರಯ್ಯ, ನಿವೃತ್ತ ತಹಶೀಲ್ದಾರ್‌, ಇವರಿಗೆ ಜಾರಿಗೊಳಿಸಲಾಗಿತ್ತು. ಅದಕ್ಕೆ ಉತ್ತರವಾಗಿ ಮೇಲೆ ಕ್ರ.ಸಂ.(4) ರಲ್ಲಿ 
ಓದಲಾದ ಲಿಖಿತ ಹೇಳಿಕೆಯಲ್ಲಿ ಶ್ರೀ ಈರಯ್ಯ, ನಿವೃತ್ತ ತಹಶೀಲ್ದಾರ್‌, ಇವರು ತಮ್ಮ ವಿರುದ್ಧ ಮಾಡಿರುವ ಆರೋಪಗಳಿಗೆ ತಾವು 
ಜವಾಬ್ದಾರರಾಗಿರುವುದಿಲ್ಲ. ಆದ್ಧರಿಂದ ತಮ್ಮ ವಿರುದ್ಧ ಮಾಡಿರುವ ಆರೋಪಗಳಿಂದ ತಮ್ಮನ್ನು ಬಿಡುಗಡೆಗೊಳಿಸಬೇಕೆಂದು 
ಕೋರಿರುತ್ತಾರೆ. 

ಮೇಲೆ ಕ್ರ.ಸಂ.(5) ರಲ್ಲಿ ಓದಲಾದ ದಿನಾಂಕ:05-05-2006ರ ಪತ್ರದಲ್ಲಿ ಜಿಲ್ಲಾದಿಕಾರಿಗಳು, ಶ್ರೀ ಈರಯ್ಯ, ಹಿಂದಿನ 
ತಹಶೀಲ್ದಾರ್‌, ಸೋಮವಾರಪೇಟೆ (ಈಗ ನಿವೃತ್ತರು) ಮತ್ತು ಶ್ರೀ ಹೆಚ್‌.ಕೆ. ಸುಂದರ್‌, ದ್ವಿತೀಯ ದರ್ಜೆ ಸಹಾಯಕರು, ಇವರುಗಳಿಂದ 
ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾದ ಬಗ್ಗೆ ಮಾಹಿತಿ ಸಲ್ಲಿಸಿ ಒಟ್ಟು ರೂ.28,659.21ಗಳು ಸರ್ಕಾರಕ್ಕೆ ನಷ್ಟ ಉಂಟಾಗಿದೆಯೆಂದು 
ತಿಳಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರ.ಸಂ. (6) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು, ಸರ್ಕಾರವು ಆಪಾದಿತ ಸರ್ಕಾರಿ 
ಅದ್ಧಿಕಾರಿ/ನೌಕರರಿಗೆ ವಿದಿಸಲು ಉದ್ದೇಶಿಸಿರುವ ದಂಡನೆಗೆ ಸಹಮತಿಸಿದ್ದು, ಆಪಾದಿತರುಗಳಿಂದ ಸರ್ಕಾರಕ್ಕೆ ಆದ ನಷ್ಟ 
ರೂ.28,659.21 (ರೂಪಾಯಿಗಳು ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತೊಂಬತ್ತು ಮತ್ತು ಪೈಸೆ ಇಪ್ಪತ್ತೊಂದು ಮಾತ್ರ) ಅನ್ನು 
ಶೇ.8 ರ ಬಡ್ಡಿಯೊಂದಿಗೆ ವಸೂಲಿ ಮಾಡುವಂತೆ ತನ್ನ ಅಬಿಪ್ರಾಯ ನೀಡಿರುತ್ತದೆ. 

ಈ ಹಿನ್ನಲೆಯಲ್ಲಿ ಈ ಪ್ರಕರಣದಲ್ಲಿನ ವಿಚಾರಣಾ ವರದಿಯ ಆಧಾರದ ಮೇಲೆ ಹಾಗೂ ಅವರ ವಿರುದ್ಧದ ಗುರುತರ 
ಆರೋಪಗಳು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಶ್ರೀ ಈರಯ್ಯ, ಹಿಂದಿನ ತಹಶೀಲ್ದಾರ್‌ (ಈಗ ನಿವೃತ್ತರು), ಇವರು ಕರ್ತವ್ಯ ಚ್ಯುತಿ 
ಎಸಗಿರುವುದು ಹಾಗೂ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರುವುದು ಸಾಬೀತಾಗಿರುವುದರಿಂದ ಸರ್ಕಾರವು ಸೂಕ್ತ ದಂಡನೆಯನ್ನು 
ವಿದಿಸಲು ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 66 ಎಡಿಇ 99, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌ 2006 

ಪ್ರಸ್ತಾವನೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 
214 ರಡಿಯಲ್ಲಿ ಪ್ರದತ್ತವಾದ ಅದಿಕಾರವನ್ನು ಚಲಾಯಿಸಿ, ಶ್ರೀ ಈರಯ್ಯ, ಹಿಂದಿನ ತಹಶೀಲ್ದಾರ್‌ (ಈಗ ನಿವೃತ್ತರು), 
ಸೋಮಾ ರಪೇಟೆ ತಾಲ್ಲೂಕು, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 214 (1) (೩) ರನ್ವಯ ಇವರ 
ಪಿಂಚಣಿಯಲ್ಲಿ ಶೇ.50 ರಷ್ಟನ್ನು ಶಾಶ್ವತವಾಗಿ ರದ್ದುಗೊಳಿಸುವ ದಂಡನೆಯನ್ನು ವಿದಿಸಿ ಆದೇಶಿಸಿದೆ. ಹಾಗೂ ಕರ್ನಾಟಿಕ ನಾಗರೀಕ 
ಸೇವಾ ನಿಯಮಾವಳಿ ನಿಯಮ 215-ಗಿ ರನ್ವಯ ಸರ್ಕಾರಕ್ಕೆ ಸಂಭವಿಸಿದ ಆರ್ಥಿಕ ನಷ್ಟ ರೂ.28,659.21 ರ ಪೈಕಿ ರೂ. 14,329- 
60 (ರೂಪಾಯಿಗಳು ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪಂತ್ತೊಂಬತ್ತು ಮತ್ತು ಅರವತ್ತು ಪೈಸೆ ಮಾತ್ರ) ಅನ್ನು ಆರ್ಥಿಕ ನಷ್ಟ 
ಸಂಭವಿಸಿದ ದಿನಾಂಕದಿಂದ ಶೇ.8 ರ ಬಡ್ಡಿಯೊಂದಿಗೆ, ಶ್ರೀ ಈರಯ್ಯ, ಹಿಂದಿನ ತಹಶೀಲ್ದಾರ್‌ (ಈಗ ನಿವೃತ್ತರು), ಇವರ 
ಡಿಸಿಆರ್‌ಜಿಯಿಂದ ವಸೂಲಿ ಮಾಡಲು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 1319 ಸರ್ಕಾರದ ಅದ್ಗೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3) 


೧೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಬಾಗ - ೧ 





ವಿಷಯ: ಶ್ರೀ ಈರಯ್ಯ, ಹಿಂದಿನ ತಹಶೀಲ್ದಾರ್‌(ಈಗ ನಿವೃತ್ತರು) ಸೋಮವಾರಪೇಟೆ ತಾಲ್ಲೂಕು ಮತ್ತು ಶ್ರೀ ಹೆಚ್‌.ಕೆ. 
ಸುಂದರ್‌, ದ್ವಿತೀಯ ದರ್ಜೆ ಸಹಾಯಕ,ತಾಲ್ಲೂಕು ಕಛೇರಿ, ಸೋಮವಾರಪೇಟೆ, ಇವರುಗಳ ವಿರುದ್ಧದ ಜಂಟಿ 
ಇಲಾಖಾ ವಿಚಾರಣೆ ಶ್ರೀ ಹೆಚ್‌.ಕೆ. ಸುಂದರ್‌, ದ್ವಿತೀಯ ದರ್ಜೆ ಸಹಾಯಕ, ತಾಲ್ಲೂಕು ಕಛೇರಿ, 
ಸೋಮವಾರಪೇಟೆ, ಇವರಿಗೆ ದಂಡನೆ ವಿದಿಸುವ ಬಗ್ಗೆ. 

ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂ.ಆರ್‌ಡಿ 66 ಎಡಿಇ 99,ದಿನಾಂಕ:11.7.2000 
2) ವಿಚಾರಣಾದಿಕಾರಿಯವರ ದಿನಾಂಕ:12-02-2002 ರ ವಿಚಾರಣಾ ವರದಿ 
3) ದಿನಾಂಕ:14-03-2005ರ ಎರಡನೇ ಕಾರಣ ಕೇಳುವ ನೋಟೀಸ್‌ ಸಂ.ಕಂಇ 66 ಎಡಿಇ 99. 
4) ಶ್ರೀ ಹೆಚ್‌.ಕೆ.ಸುಂದರ್‌,ದ್ವಿತೀಯ ದರ್ಜೆ ಸಹಾಯಕ,ಇವರ ಲಿಖಿತ ಹೇಳಿಕೆ. 
5) ದಿನಾಂಕ:05-05-2006ರ ಕೊಡಗು ಜಿಲ್ಲಾದಿಕಾರಿಗಳ ಪತ್ರ ಸಂ. ಸಿಬ್ಬಂದಿ(2)/ಸಿಆರ್‌/34/98-99. 
6) ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂ.ಪಿಎಸ್‌ಸಿ 116 ಸಿಎನ್‌ಎಸ್‌ 05, ದಿನಾಂಕ: 
01-07-2006. 
ಪ್ರಸ್ತಾವನೆ:- 

ಶ್ರೀ ಈರಯ್ಯ, ಹಿಂದಿನ ತಹಶೀಲ್ದಾರ್‌ (ಈಗ ನಿವೃತ್ತರು) ಮತ್ತು ಶ್ರೀ ಹೆಚ್‌.ಕೆ. ಸುಂದರ್‌, ದ್ವಿತೀಯ ದರ್ಜೆ ಸಹಾಯಕರು, 
ಇವರುಗಳು ಹೋಮವಾರಪೇಟೆ ತಾಲ್ಲೂಕಿನಲ್ಲಿ ಕಾರ್ಯನಿರ್ವಹಿಸು ತ್ತಿದ್ದಾಗ 1995-96 ಮತ್ತು 1999ನೇ ಸಾಲಿನಲ್ಲಿ ಸುಮಾರು 
63 ಪ್ರಕರಣಗಳಲ್ಲಿ ಕ್ರಮಬದ್ಧವಾಗಿ ಕಡತಗಳನ್ನು ತಯಾರಿಸದೆ ದಾಖಲೆಗಳನ್ನು ಆಧಾರವಾಗಿ ತೆಗೆದುಕೊಳ್ಳದೇ ಸಿಆರ್‌ಸಿ ರಿಜಿಸ್ಟರ್‌ನಲ್ಲಿ 
ದಾಖಲು ಮಾಡಿಕೊಳ್ಳದೆ ಮುದ್ರಾಂಕ ಶುಲ್ಕ ಸಿಆರ್‌ಸಿ ಶುಲ್ಕ ಹಾಗೂ ಇಂಧಳ ಕಂದಾಯ ವಸೂಲಿ ಮಾಡದೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ 
ಉಂಟುಮಾಡಿರುವುದಲ್ಲದೆ ಶಸ್ತ್ರಾಸ್ತ್ರ ಕಾಯ್ದೆ 1959 ರ ನಿಯಮಗಳನ್ನು ಪಾಲಿಸದೆ ಕೋವಿ ಲೈಸೆನ್ಸಗಳನ್ನು ನಿಯಮಬಾಹಿರವಾಗಿ 
ಮಂಜೂರು ಮಾಡಿರುವುದು ಇಂತಹ ಗುರುತರವಾದ ಆರೋಪಗಳ ಮೇಲೆ ಇವರುಗಳ ವಿರುದ್ಧ ಜಂಟಿ ಇಲಾಖಾ ವಿಚಾರಣೆ ನಡೆಸಲು 
ಮೇಲೆ ಕೃ.ಸಂ.(1) ರಲ್ಲಿ ಓದಲಾದ ದಿನಾಂಕ:11-07-2000ದ ಸರ್ಕಾರಿ ಆದೇಶದಲ್ಲಿ ಜಿಲ್ಲಾದಿಕಾರಿಗಳು, ಕೊಡಗು ಜಿಲ್ಲೆ, ಇವರನ್ನು 
ವಿಚಾರಣಾದಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಸದರಿ ಆದೇಶದನ್ವಯ ಈ ಪ್ರಕರಣದಲ್ಲಿ ಜಂಟಿ ಇಲಾಖಾ ವಿಚಾರಣೆಯನ್ನು ಜರುಗಿಸಿ, 
ಮೇಲೆ ಕ್ರ.ಸಂ.(2) ರಲ್ಲಿ ಓದಲಾದ ದಿನಾಂಕ:12.02.2002 ರ ತಮ್ಮ ವಿಚಾರಣಾ ವರದಿಯಲ್ಲಿ ಇವರುಗಳ ವಿರುದ್ಧದ ಆರೋಪಗಳು 
ಸಾಬೀತಾಗಿರುವುದಾಗಿ ವಿಚಾರಣಾದಿಕಾರಿಗಳು ವರದಿ ನೀಡಿರುತ್ತಾರೆ. ಸದರಿ ವಿಚಾರಣಾ ವರದಿಯನ್ನು ಪರಿಶೀಲಿಸಿದ ಸರ್ಕಾರವು ಅದು 
ಸಮರ್ಪಕವಾಗಿ ಕಂಡು ಬಂದ ಕಾರಣ, ವಿಚಾರಣಾ ವರದಿಯ ಪ್ರತಿಯೊಂದಿಗೆ ಮೇಲೆ ಕ್ರ.ಸಂ.(3)ರಲ್ಲಿ ಓದಲಾದ ದಿನಾಂಕ: 
14-03-2005 ರಲ್ಲಿ ಎರಡನೇ ಕಾರಣ ಕೇಳುವ ನೋಟೀಸನ್ನು ಸದರಿ ಆಪಾದಿತ ನೌಕರರಾದ ಶ್ರೀ ಹೆಚ್‌.ಕೆ. ಸುಂದರ್‌, ದ್ವಿತೀಯ ದರ್ಜೆ 
ಸಹಾಯಕ ಇವರಿಗೆ ಜಾರಿಗೊಳಿಸಲಾಗಿತ್ತು. ಅದಕ್ಕೆ ಉತ್ತರವಾಗಿ ಮೇಲೆ ಕ್ರ.ಸಂ.(4) ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಹೆಚ್‌.ಕೆ. 
ಸುಂದರ್‌, ದ್ವಿತೀಯ ದರ್ಜೆ ಸಹಾಯಕ, ಇವರು ಲಿಖಿತ ಹೇಳಿಕೆಯನ್ನು ಸಲ್ಲಿಸಿ ತಮ್ಮ ವಿರುದ್ಧ ಮಾಡಿರುವ ಎಲ್ಲಾ ಆರೋಪಗಳನ್ನು ತಳ್ಳಿ 
ಹಾಕಿದ್ದಾರೆ. ಹಾಗೂ ತಮ್ಮನ್ನು ಸರ್ಕಾರದ ಸೇವೆಯಿಂದ ವಜಾ ಮಾಡಬಾರದಾಗಿ ವಿನಂತಿಸಿರುತ್ತಾರೆ. 

ಮೇಲೆ ಕ್ರ.ಸಂ.(5) ರಲ್ಲಿ ಓದಲಾದ ದಿನಾಂಕ:05-05-2006ರ ಪತ್ರದಲ್ಲಿ ಜಿಲ್ಲಾದಿಕಾರಿಗಳು, ಶ್ರೀ ಈರಯ್ಯ, ಹಿಂದಿನ 
ತಹಶೀಲ್ದಾರ್‌, ಸೋಮವಾರಪೇಟೆ (ಈಗ ನಿವೃತ್ತರು) ಮತ್ತು ಶ್ರೀ ಹೆಚ್‌.ಕೆ. ಸುಂದರ್‌, ದ್ವಿತೀಯ ದರ್ಜೆ ಸಹಾಯಕರು, ಇವರುಗಳಿಂದ 
ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾದ ಬಗ್ಗೆ ಮಾಹಿತಿ ಸಲ್ಲಿಸಿ ಒಟ್ಟು ರೂ.28,659.21ಗಳು ಸರ್ಕಾರಕ್ಕೆ ನಷ್ಟ ಉಂಟಾಗಿದೆಯೆಂದು 
ತಿಳಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರ.ಸಂ. (6) ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು, ಸರ್ಕಾರವು ಆಪಾದಿತ ಸರ್ಕಾರಿ 
ಅದಿಕಾರಿ/ನೌಕರರಿದೆ ವಿದಿಸಲು ಉದ್ದೇಶಿಸಿರುವ ದಂಡನೆಗೆ ಸಹಮತಿಸಿದ್ದು, ಆಪಾದಿತರುಗಳಿಂದ ಸರ್ಕಾರಕ್ಕೆ ಆದ ನಷ್ಟ 
ರೂ.28,659.21 (ರೂಪಾಯಿಗಳು ಇಪ್ಪತ್ತೆಂಟು ಸಾವಿರದ ಆರುನೂರ ಐವತ್ತೊಂಬತ್ತು ಮತ್ತು ಪೈಸೆ ಇಪ್ಪತ್ತೊಂದು ಮಾತ್ರ) ಅನ್ನು 
ಶೇ.8 ರ ಬಡ್ಡಿಯೊಂದಿಗೆ ವಸೂಲಿ ಮಾಡುವಂತೆ ತನ್ನ ಅಬಿಪ್ರಾಯ ನೀಡಿರುತ್ತದೆ. 

ಈ ಹಿನ್ನಲೆಯಲ್ಲಿ ಈ ಪ್ರಕರಣದಲ್ಲಿನ ವಿಚಾರಣಾ ವರದಿಯ ಆಧಾರದ ಮೇಲೆ ಹಾಗೂ ಅವರ ವಿರುದ್ಧದ ಗುರುತರ 
ಆರೋಪಗಳು ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಈ ಮೇಲ್ಕಂಡ ನೌಕರರಾದ ಶ್ರೀ ಹೆಚ್‌.ಕೆ. ಸುಂದರ್‌, ದ್ವಿತೀಯ ದರ್ಜೆ ಸಹಾಯಕರು, 
ಇವರು ಕರ್ತವ್ಯ ಚ್ಯುತಿ ಎಸಗಿರುವುದು ಹಾಗೂ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗಿರುವುದು ಸಾಬೀತಾಗಿರುವುದರಿಂದ ಸರ್ಕಾರವು ಸೂಕ್ತ 
ದಂಡನೆಯನ್ನು ವಿದಿಸಲು ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಕಂಇ 66 ಎಡಿಇ 99, ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌ 2006. 

ಪ್ರಸ್ತಾವನೆಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿರುವ ಹಿನ್ನೆಲೆಯಲ್ಲಿ1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ 
ನಿಯಂತ್ರಣ ಮತ್ತು ಅಪೀಲು) ನಿಯಮಾವಳಿಯ ನಿಯಮ 13 ನ್ನು 11 ಮತ್ತು 11 (ಎ) ರೊಡನೆ ಓದಿಕೊಂಡಂತೆ ಸದರಿ ನಿಯಮಗಳ 
ನಿಯಮ 8 (|) ರಲ್ಲಿ ಪ್ರದತ್ತವಾದ ಅದಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್‌.ಕೆ. ಸುಂದರ್‌, ದ್ವಿತೀಯ ದರ್ಜೆ ಸಹಾಯಕರು, ತಾಲ್ಲೂಕು 
ಕಛೇರಿ, ಸೋಮವಾರಪೇಟೆ ತಾಲ್ಲೂಕು, ಕೊಡಗು ಜಿಲ್ಲೆ, ಇವರನ್ನು ಸರ್ಕಾರಿ ಸೇವೆಯಿಂದ ವಜಾಗೊಳಿಸುವ ದಂಡನೆಯನ್ನು ವಿದಿಸಿ 
ಆದೇಶಿಸಿದೆ. 

ಸರ್ಕಾರಕ್ಕೆ ಸಂಭವಿಸಿದ ಆರ್ಥಿಕ ನಷ್ಟ ರೂ.28,659.21ರ ಪೈಕಿ ರೂ.14,329.60 (ರೂಪಾಯಿ ಹದಿನಾಲ್ಕು ಸಾವಿರದ 
ಮುನ್ನೂರ ಇಪ್ಪತ್ತೊಂಬತ್ತು ಪೈಸೆ ಅರವತ್ತನ್ನು ಮಾತ್ರ) ಅನ್ನು ಆರ್ಥಿಕ ನಷ್ಟ ಸಂಭವಿಸಿದ ದಿನಾಂಕದಿಂದ ಶೇ.8ರ ಬಡ್ಡಿಯೊಂದಿಗೆ 
ನಿಯಮಾನುಸಾರ ೩೯೯೯೩೯ ೦18೧6 ೧೮/6೧೮೮ ಎಂದು ಜಿಲ್ಲಾದಿಕಾರಿಗಳು ವಸೂಲಿ ಮಾಡತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 1326 ಸರ್ಕಾರದ ಅದೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ೧೩೨೯ 





ಶಿಕ್ಟಣ ಸಚಿವಾಲಯ 
ವಿಷಯ: ಕಾಲೇಜು ಶಿಕ್ಬಣ ಆಯುಕ್ತರ ಕಛೇರಿಯಲ್ಲಿ, ಯುಜಿಸಿ ಕಾರ್ಯಗಳು ಹಾಗೂ ನ್ಯಾಕ್‌ ಮೌಲ್ಯ ಮಾಪನ 
ಕಾರ್ಯಗಳ ಉಸ್ತುವಾರಿಗಾಗಿ ಡಾ.ವೈ.ಎಂ.ಜಯರಾಜು, ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರು, 
ಗುಲ್ಬರ್ಗ ವಿಶ್ವವಿದ್ಯಾಲಯ, ಅವರನ್ನು ಅನ್ಯಕಾರ್ಯದ ನಿಮಿತ್ತ ಮಾಡಲಾಗಿದ್ದ ನೇಮಕಾತಿಯನ್ನು 
ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: 1) ಕಾಲೇಜು ಶಿಕ್ಟಣ ಆಯುಕ್ತರ ಅರೆ ಸರ್ಕಾರಿ ಪತ್ರ ಸಂಖ್ಯೆ:ಕಾಶಿಆ:ಆಆಶಾ:ಎಸ್‌.ಎಲ್‌.ಎಸ್‌:49:2003 
ದಿನಾಂಕ 21-07-2003. 
2 ಗುಲ್ಬರ್ಗ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್‌ರವರ ಪತ್ರ ಸಂಖ್ಯೆ: GUG/RPS/CCE/2003-04/19 
ದಿನಾಂಕ 21-06-2003. 
3) ಸರ್ಕಾರಿ ಆದೇಶ ಸಂಖ್ಯೆ:ಇಡಿ 156 ಡಿಸಿಇ 2003 ದಿನಾಂಕ 23-08-2003. 
4) ಅರೆ ಸರ್ಕಾರಿ ಪತ್ರ ಸಂಖ್ಯೆ:ಕಾಶಿಇ 05/ಇಪಿಆರ್‌/2002 ಸಿವಿ-1 ದಿನಾಂಕ 10-10-2005. 
5) ಸರ್ಕಾರದ ಆದೇಶ ಸಂಖ್ಯೆ:ಇಡಿ 202 ಡಿಸಿಇ 2005 ದಿನಾಂಕ 22-11-2005. 
6) ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪತ್ರ ಸಂಖ್ಯೆ: GUG/Adm/Est(T)/2006-07/937 ದಿನಾಂಕ: 
4/10-07-2000. 
ಪ್ರಸ್ತಾವನೆ: 
ಕಾಲೇಜು ಶಿಕಣ ಇಲಾಖೆಯ ಸಮಗ್ರ ಗುಣಮಟ್ಟ ನಿರ್ವಹಣೆ ಕಾರ್ಯಯೋಜನೆಗಳನ್ನು ಪರಿಣಾಮಕಾರಿಯಾಗಿ 
ಜಾರಿಗೊಳಿಸುವ ದಿಶೆಯಲ್ಲಿ ಯು.ಜಿ.ಸಿ ಕಾರ್ಯಗಳು, ನ್ಯಾಕ್‌ ಮೌಲ್ಯಮಾಪನ ಹಾಗೂ ತರಬೇತಿ ಮತ್ತು ಕಾರ್ಯಾಗಾರಗಳನ್ನು 
ಏರ್ಪಡಿಸುವುದು ಮುಂತಾದ ಕಾರ್ಯಗಳನ್ನು ಕೈಗೊಳ್ಳಲು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕಾಲೇಜು ಅಭಿವೃದ್ಧಿ ಮಂಡಳಿಯ 
ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ.ವೈ.ಎಂ.ಜಯರಾಜುರವರನ್ನು ಅವರ ಸ್ವಂತ ವೇತನ ಮತ್ತು ಶ್ರೇಣಿಯೊಂದಿಗೆ 
ತಾತ್ಕಾಲಿಕವಾಗಿ 2 ವರ್ಷಗಳ ಅವಧಿಗೆ ಆಯುಕ್ತರ ಕಛೇರಿಗೆ ಅನ್ಯ ಕಾರ್ಯ ನಿಮಿತ್ತ (೦೦೧ ಮೇಲೆ) ಪಡೆಯಲು 
ಆಯುಕ್ತರು ಮೇಲೆ ಕ್ರಮಾಂಕ (1)ರಲ್ಲಿ ಓದಲಾದ ದಿನಾಂಕ 21-07-2003ರ ತಮ್ಮ ಪತ್ರದಲ್ಲಿ ಪ್ರಸ್ತಾಪಿಸಿದ್ದರು. 
ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಡಾ.ವೈ.ಎಂ.ಜಯರಾಜುರವರ ಸೇವೆಯನ್ನು ಕಾಲೇಜು ಶಿಕ್ಬಣ ಇಲಾಖೆಗೆ 2 ವರ್ಷಗಳ 
ಅವಧಿಗೆ ೦೦೦ ಮೇಲೆ ಕಳುಹಿಸಿ, ಅವರ ವೇತನ ಹಾಗೂ ಭತ್ಯೆಗಳನ್ನು ವಿಶ್ವವಿದ್ಯಾಲಯವೇ ಬರಿಸಿ ಸಹಕರಿಸಲು ಮೇಲೆ 
ಉಲ್ಲೇಖ (2)ರಲ್ಲಿ ಓದಲಾದ ದಿನಾಂಕ 21-06-2003ರ ಪತ್ರದಲ್ಲಿ ತನ್ನ ಒಪ್ಪಿಗೆ ನೀಡಿತ್ತು. 
ಮೇಲೆ ಕ್ರಮಾಂಕ (3)ರಲ್ಲಿ ಓದಲಾದ ದಿನಾಂಕ 23-08-2003ರ ಆದೇಶದಲ್ಲಿ ಡಾ.ವೈ.ಎಂ.ಜಯರಾಜು, ಕಾಲೇಜು 
ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರು, ಗುಲ್ಬರ್ಗ ವಿಶ್ವವಿದ್ಯಾಲಯ ಅವರನ್ನು ಅವರದೇ ಸ್ವಂತ ವೇತನ ಹಾಗು ದ್ರೇಡ್‌ನಲ್ಲಿ 
ಅನ್ಯಕಾರ್ಯ ನಿಮಿತ್ತ (೦೦೦) ತಾತ್ಕಾಲಿಕವಾಗಿ ದಿನಾಂಕ 23-08-2003ರಿಂದ 2 ವರ್ಷದ ಅವಧಿಗೆ ಕಾಲೇಜು ಶಿಕ್ಬಣ 
ಆಯುಕ್ತರ ಕಛೇರಿಯಲ್ಲಿ ನೇಮಿಸಲಾಗಿರುತ್ತದೆ. 
ಕ್ರಮಾಂಕ (5)ರಲ್ಲಿ ಓದಲಾದ ದಿನಾಂಕ 22-11-2005ರ ಆದೇಶದಲ್ಲಿ ಡಾ:ವೈ.ಎಂ.ಜಯರಾಜು, ಕಾಲೇಜು 
ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರು, ಅವರನ್ನು ಮತ್ತೆ 30-06-2007ರವರೆಗೆ ಮುಂದುವರೆಸಲಾಗಿತ್ತು. 
ಕ್ರಮಾಂಕ (6)ರಲ್ಲಿ ಓದಲಾದ ರಿಜಿಸ್ಟ್ರಾರ್‌, ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಅವರ ಪತ್ರದಲ್ಲಿ ಡಾ:ವೈ.ಎಂ.ಜಯರಾಜು 
ಅವರು ವಹಿಸಿದ ಕರ್ತವ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದ್ದು, ಪ್ರಗತಿಯಲ್ಲಿರುವ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ 
ಇವರ ಸೇವೆಯು ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ನಿಶ್ಚಯವಾಗಿ ಅಗತ್ಯವಿರುವುದರಿಂದ ಅವರ ಸೇವೆಯನ್ನು ಗುಲ್ಬರ್ಗ 
ವಿಶ್ವವಿದ್ಯಾಲಯಕ್ಕೆ ಹಿಂತಿರುಗಿಸುವಂತೆ ಕೋರಿರುತ್ತಾರೆ. 
ರಿಜಿಸ್ಟಾರ್‌. ಗುಲ್ಬರ್ಗ ವಿಶ್ವವಿದ್ಯಾಲಯ ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರ ಈ ಮುಂದಿನಂತೆ 
ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಇಡಿ 202 ಡಿಸಿಇ 2005, ಬೆಂಗಳೂರು, ದಿನಾಂಕ: 6ನೇ ಸೆಪ್ಟೆಂಬರ್‌ 2006 
ಪ್ರಸ್ತಾವನೆ ಭಾಗದಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಸರ್ಕಾರದ ಆದೇಶ ಸಂಖ್ಯೆ: ಇಡಿ 202 ಡಿಸಿಇ 2005 
ದಿನಾಂಕ:22-11-2005ರ ಆದೇಶವನ್ನು ಮಾರ್ಪಡಿಸಿ ಡಾ.ವೈ.ಎಂ.ಜಯರಾಜು ಕಾಲೇಜು ಅಭಿವೃದ್ಧಿ ಮಂಡಳಿಯ 
ನಿರ್ದೇಶಕರು, ಗುಲ್ಬರ್ಗ ವಿಶ್ವವಿದ್ಯಾಲಯ, ಇವರು 0೦೦೦ಿಯ ಆಧಾರದ ಕಾಲೇಜು ಶಿಕಣ ಇಲಾಖೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ಅವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ. ಬರುವಂತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ 
ವಾಪಸ್ಸುಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1360 ಸಿ. ಬಸವರಾಜು 
ಸರ್ಕಾರದ ಉಪ ಕಾರ್ಯದರ್ಶಿ, ಶಿಕ್ಬಣ ಇಲಾಖೆ (ಉನ್ನತ ಶಿಕ್ಷಣ) 
ವಿಷಯ: ಕಾಲೇಜು ಶಿಕ್ಸಣ ಇಲಾಖೆಯಲ್ಲಿ ಖಾಲಿ ಇರುವ 02 ತತ್ವಶಾಸ್ತ್ರ ಉಪನ್ಯಾಸಕರ ಹುದ್ದೆಗಳನ್ನು 
ಪರಿವರ್ತಿಸುವ ಬಗ್ಗೆ. 
ಓದಲಾಗಿದೆ: ಕಾಲೇಜು ಶಿಕಣ ಆಯುಕ್ತರ ಪತ್ರ ಸಂಖ್ಯೆ: ಕಾಶಿಇ 407 ಮಾಹಿತಿ 2002-03 : ಸಿವಿ-3, ದಿನಾಂಕ: 
20-10-2005. 
ಪ್ರಸ್ತಾವನೆ: 
ಮೇಲೆ ಕ್ರಮಾಂಕ (1)ರಲ್ಲಿ ಓದಲಾದ ಕಾಲೇಜು ಶಿಕ್ಬಣ ಆಯುಕ್ತರ ಪತ್ರದಲ್ಲಿ ಕಾಲೇಜು ಶಿಕಣ ಇಲಾಖೆಯಲ್ಲಿ 168 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು, 300 ಖಾಸಗಿ ಅನುದಾನಿತ ಕಾಲೇಜುಗಳು ಹಾಗೂ 532 ಖಾಸಗಿ ಅನುದಾನರಹಿತ 


೧೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಬಾಗ - ೧ 





ಕಾಲೇಜುಗಳು ವ್ಯಾಪ್ತಿಯಲ್ಲಿದ್ದು, ಸುಮಾರು 2,85,000 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿರುವುದಾಗಿ, ಸುಮಾರು 17,000 
ಬೋಧಕ ಹಾಗೂ ಬೋಧಕೇತರರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಇಲಾಖೆಯ 
ಕೆಲಸಕಾರ್ಯಗಳ ಜೊತೆಗೆ ಅಂಕಿ ಅಂಶಗಳನ್ನು ಸಂಗ್ರಹಿಸಲು ಹಾಗೂ Selected Educational Statistics ದೌ ಮಾಹಿತಿ 
ಒದಗಿಸಲು ಇಲಾಖೆಯಲ್ಲಿ ಮಂಜೂರಾದ 09 ತತ್ವಶಾಸ್ತ್ರ ಹುದ್ದೆಗಳ ಪೈಕಿ ಒಂದು ಹುದ್ಧೆಯನ್ನು ಉಪ ನಿರ್ದೇಶಕರಾಗಿ 
ಮತ್ತು ಇನ್ನೊಂದು ಹುದ್ದೆಯನ್ನು ಸಾಂಖ್ಯಿಕ ಇಲಾಖೆಗೆ 9೧೦೩೮16 pಂst ಗಳಾಗಿ ಪರಿವರ್ತಿಸಿ, ಕಾಲೇಜು ಶಿಕ್ಬಣ 
ಇಲಾಖೆಯಲ್ಲಿ ಖಾಲಿ ಇರುವ ಸಹ ನಿರ್ದೇಶಕರ ಹುದ್ದೆಯನ್ನು Nodal Agency ಯಡಿಯಲ್ಲಿ ಕಾರ್ಯನಿರ್ವಹಿಸಲು ಮತ್ತು 
ಈ ಬಗ್ಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅವಕಾಶವಿಲ್ಲದೇ ಇರುವುದರಿಂದಾಗಿ ಕಾಲೇಜು ಶಿಕ್ಬಣ ಇಲಾಖೆಯಲ್ಲಿ 
ಅಗತ್ಯ ಕಾರ್ಯಭಾರ ಇಲ್ಲದೇ ಖಾಲಿ ಇರುವ 02 ತತ್ವಶಾಸ್ತ್ರ ಉಪನ್ಯಾಸಕರುಗಳ ಹುದ್ದೆಗಳನ್ನು ಶಾಶ್ವತವಾಗಿ 01 
ಹುದ್ದೆಯನ್ನು ಉಪ ನಿರ್ದೇಶಕ ಹುದ್ದೆಯನ್ನಾಗಿಯೂ ಮತ್ತೊಂದು ಹುದ್ದೆಯನ್ನು ಸಹಾಯಕ ನಿರ್ದೇಶಕ ಹುದ್ದೆಯಾಗಿ 
ಪರಿವರ್ತಿಸಿ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಗೆ 6೧08616 00೦6! ಗಳಾಗಿ ಪರಿವರ್ತಿಸುವ ಕುರಿತು ಪ್ರಸ್ತಾಪಿಸಿದ್ದಾರೆ. 
ಈ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲು ತೀರ್ಮಾನಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 207 ಡಿಸಿಇ 2005 (ಪಿ), ಬೆಂಗಳೂರು, ದಿನಾಂಕ: 24ನೇ ಆಗಸ್ಟ್‌ 2006. 
ಪ್ರಸ್ತಾವನೆ ಭಾಗದಲ್ಲಿ ವಿವರಿಸಲಾದ ಕಾರಣಗಳಿಂದಾಗಿ ಕಾಲೇಜು ಶಿಕ್ಟಣ ಇಲಾಖೆಯ ಆಡಳಿತ ವ್ಯಾಪ್ತಿಯಲ್ಲಿ 
ಬರುವ ಎಲ್ಲಾ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ Selected Educational Statistics ಗೆ. ಮಾಹಿತಿ 
ಒದಗಿಸಲು, ನೋಡಲ್‌ ಏಜೆನ್ಸಿಯಲ್ಲಿ ಕಾರ್ಯನಿರ್ವಹಿಸಲು ಕಾಲೇಜು ಶಿಕಣ ಇಲಾಖೆಗೆ ಅನುವಾಗಲು ಕಾಲೇಜು ಶಿಕಣ 
ಇಲಾಖೆಯಲ್ಲಿ ಖಾಲಿ ಇರುವ 2 ತತ್ವಶಾಸ್ತ್ರ ಉಪನ್ಯಾಸಕರ ಹುದ್ದೆಗಳ ಪೈಕಿ, ಒಂದು ಹುದ್ದೆಯನ್ನು ವೇತನ ಶ್ರೇಣಿ 
ರೂ.7400-13120ರಲ್ಲಿ ಉಪ ನಿರ್ದೇಶಕರು (ಅಂಕಿ ಅಂಶ) ಹುದ್ದೆಯನ್ನಾಗಿಯೂ, ಮತ್ತೊಂದು ಹುದ್ದೆಯನ್ನು ವೇತನ ಶ್ರೇಣಿ 
ರೂ.6000-11200ರಲ್ಲಿ ಸಹಾಯಕ ನಿರ್ದೇಶಕರ (ಅಂಕಿ-ಅಂಶ) ಹುದ್ದೆಯನ್ನಾಗಿ ಪರಿವರ್ತಿಸಿ ಆದೇಶಿಸಲಾಗಿದೆ. ಉಪನ್ಯಾಸಕರ 
ವೃಂದ ಬಲದಲ್ಲಿ ತತ್ವಶಾಸ್ತ್ರದ ಉಪನ್ಯಾಸಕ 2 ಹುದ್ದೆಗಳನ್ನು ಕಡಿತಗೊಳಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 2397 ವೆಚ್ಚ-8/2005, ದಿನಾಂಕ:13-03-2006ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1279 ಸಿ. ಬಸವರಾಜು 
ಸರ್ಕಾರದ ಉಪ ಕಾರ್ಯದರ್ಶಿ-.4, ಶಿಕಣ ಇಲಾಖೆ. 
ವಿಷಯ: ಯು.ಜಿ.ಸಿ ಮಾರ್ಗಸೂಚಿಗಳನ್ವಯ ಎಂ.ಫಿಲ್‌ ನ್ನು ದಿನಾಂಕ:31-12-93ರೊಳಣೆ ಮುಗಿಸಿರುವ ಅಥವಾ 
ದಿನಾಂಕ:31-12-2002ರೊಳಗೆ ಪಿ.ಹೆಚ್‌.ಡಿ ಗೆ ಥೀಸಿಸ್‌ ಸಲ್ಲಿಸಿದ್ದು ಪಿಹೆಚ್‌.ಡಿ ಪಾಸು ಮಾಡಿರುವ 
ಅರೆಕಾಲಿಕ ಉಪನ್ಯಾಸಕರುಗಳನ್ನು ಯು.ಜಿ.ಸಿ ವೇತನ ಶ್ರೇಣಿಯಲ್ಲಿ ಸೇವಾ ವಿಲೀನತೆಗೊಳಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ:ಡಿಪಿಎಆರ್‌ 48 ಎಸ್‌ಆರ್‌ಇ 96, ದಿನಾಂಕ: 22-01-97 
2) ಸರ್ಕಾರಿ ಆದೇಶ ಸಂಖ್ಯೆ:ಡಿಪಿಎಆರ್‌ 55 ಎಸ್‌ಆರ್‌ 2001, ದಿನಾಂಕ:09-07-2002 
3) ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಇಡಿ 89 ಡಿಸಿಇ 97, ದಿನಾಂಕ: 23-06-2003 
4) ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಇಡಿ 180 ಡಿಸಿಇ 2003, ದಿನಾಂಕ: 18-10-2003 
5) ಸರ್ಕಾರಿ ಅಧಿಸೂಚನೆ ಸಂಖ್ಯೆ:ಇಡಿ 108 ಡಿಸಿಇ 2005, ದಿನಾಂಕ: 12-07-2005. 
6) ಸಂಖ್ಯೆ:ಇಡಿ 108 ಡಿಸಿಇ 2005, ದಿನಾಂಕ:26-07-2005. 
7) ಸಂಖ್ಯೆ:ಇಡಿ 138 ಡಿಸಿಇ 2005, ದಿನಾಂಕ:21-09-2005 
8) ಕಾಲೇಜು ಶಿಕಣ ಆಯುಕ್ತರ ಪತ್ರ ಸಂಖ್ಯೆ:ಕಾಶಿಇ 286 ಪಿಟಿಎಲ್‌ 2004 : ಸಿವಿ, ದಿನಾಂಕ: 15- 
04-2006. 
ಪ್ರಸ್ತಾವನೆ: 
ಮೇಲೆ (1ರಲ್ಲಿ. ಓದಲಾದ ಸರ್ಕಾರಿ ಆದೇಶ ದಿನಾಂಕ:22-01-97ರ ಅಧಿಸೂಚನೆಯನ್ವಯ ಸಾಮಾನ್ಯ 
ಅಭ್ಯರ್ಥಿಗಳು 1993-94 ಮತ್ತು 1994-95ನೇ ಸಾಲಿನಲ್ಲಿ ಹಾಗೂ ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು 
1993-94ಅಥವಾ 1994-95ನೇ ಸಾಲಿನಲ್ಲಿ ಯಾವುದಾದರೂ ಒಂದು ವರ್ಷ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ 
ಸಲ್ಲಿಸಿರುವವರು ಇಲಾಖೆಯ ಉಪನ್ಯಾಸಕರ ಹುದ್ದೆಯಲ್ಲಿ ಸೇವಾ ವಿಲೀನಗೊಳ್ಳಲು ಅರ್ಹತೆ ಪಡೆದಿರುತ್ತಾರೆ. ಮೇಲೆ 
ಓದಲಾದ ಕ್ರಮಾಂಕ (2)ರ ಸರ್ಕಾರಿ ಅಧಿಸೂಚನೆಯಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ದಿನಾಂಕ: 04-01-2001ರ 
ತೀರ್ಪಿನಂತೆ ಸರ್ಕಾರಿ ವಿಶೇಷ ತಿದ್ದುಪಡಿ ನಿಯಮಗಳಲ್ಲಿ ಎನ್‌.ಇ.ಟಿ ಪರೀಕ್ಸೆಯನ್ನು ದಿನಾಂಕ: 09-07-2005ರೊಳಗೆ ಪಾಸು 
ಮಾಡಬೇಕೆಂಬ ಷರತ್ತನ್ನು ವಿಧಿಸಲಾಗಿರುತ್ತದೆ. ಈ ನಿಯಮಗಳನ್ವಯ ಮೇಲೆ ಓದಲಾದ ಕ್ರಮಾಂಕ (3) ಮತ್ತು (4)ರ 
ಅಧಿಸೂಚನೆಗಳಲ್ಲಿ ಅರೆಕಾಲಿಕ ಉಪನ್ಯಾಸಕರಿಗೆ ಎನ್‌.ಇ.ಟಿ ಪರೀಕ್ಬೆಯನ್ನು ದಿನಾಂಕ:09-07-2005 ರೊಳಗೆ ಪಾಸು 
ಮಾಡುವ ಷರತ್ತಿಗೊಳಪಟ್ಟು ರಾಜ್ಯ ವೇತನ ಶ್ರೇಣಿ ರೂ.6000-11200 ರಲ್ಲಿ ಇಲಾಖೆಯ ಉಪನ್ಯಾಸಕರ ಹುದ್ದೆಯಲ್ಲಿ ಸೇವಾ 
ಸಕ್ರಮಾತಿಗೊಳಿಸಲಾಗಿರುತ್ತದೆ. 
ದಿನಾಂಕ: 23-06-2003ರ ಸಂಖ್ಯೆ:ಇಡಿ. 89 ಡಿಸಿಇ 97ರ ಸರ್ಕಾರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ 
ಉಪನ್ಯಾಸಕರುಗಳು ಪಿಹೆಚ್‌.ಡಿ ಪದವಿಯನ್ನು ಹೂರೈಸಿದ್ದರೂ : ಥೀಸೀಸ್‌ ಸಲ್ಲಿಸಿದ್ದರೂ ಸಹ ಅವರುಗಳಿಗೆ ರಾಜ್ಯ ವೇತನ 
ಶ್ರೇಣಿ ರೂ.6000-11200ರಲ್ಲಿ ಇಲಾಖೆಯ ಉಪನ್ಯಾಸಕರ ಹುದ್ದೆಯಲ್ಲಿ ಸೇವಾ ಸಕ್ರಮಗೊಳಿಸಲಾಗಿರುತ್ತದೆ 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ೧೩೩೧ 





01 ಡಾ:ಸಮೀಉಲ್ಲಾಸಾಬ್‌, 
ಹಿಂದಿ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು,ಬಳ್ಳಾರಿ, 
02 ಡಾ:ಜಯಕುಮಾರ್‌ ಸಿಂಧೆ, 
ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕಮಲಾಪುರ, 
03 ಡಾ:ಶ್ರೀದೇವಿ.ವಿ.ಪಿ, 
ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು, ಹುಬ್ಬಳ್ಳಿ 
04 ಡಾ:ವಸುಮಾ. ಎಂ.ಜಿ, 
ಭೂಗೋಳಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುಣಸೂರು, 
ದಿನಾಂಕ: 18-10-2003ರ ಸಂಖ್ಯೆ:ಇಡಿ 180 ಡಿಸಿಇ 2003 ಸರ್ಕಾರಿ ಆದೇಶದಲ್ಲಿ ಪಿಹೆಚ್‌.ಡಿ ಥೀಸೀಸನ್ನು ದಿನಾಂಕ: 
31-12-2002ರೊಳಣೆ ಸಂಬಂಧಪಟ್ಟ ವಿಶ್ವವಿದ್ಯಾಲಯಗಳಿಗೆ ಸಲ್ಲಿಸಿ ನಂತರ ಪಿಹೆಚ್‌.ಡಿ ಪದವಿ ಪಡೆದ ಈ 
ಉಪನ್ಯಾಸಕರುಗಳಿಗೆ ರೂ.6000-11200ರ ರಾಜ್ಯ ವೇತನ ಶ್ರೇಣಿಯಲ್ಲಿ ಸೇವಾ ಸಕ್ರಮಾತಿಗೊಳಿಸಲಾಗಿರುತ್ತದೆ. 
(01) ಡಾ;ಸಿದ್ಧಪ್ಪ.ಕೆ, 
ಅರ್ಥಶಾಸ್ತ್ರ ಉಪನ್ಯಾಸಕರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಗರಿಬೊಮ್ಮನಹಳ್ಳಿ 
(02) ಡಾ: ಕೆ.ಪ್ರಮೋದ್‌ ಗೊಂಚ್‌ಕಾರ 
ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಳೆಯಂಗಡಿ. 
ಮೇಲೆ ಓದಲಾದ ಕ್ರಮಾಂಕ (5)ರ ದಿನಾಂಕ:12-07-2005ರ ಅಧಿಸೂಚನೆಯಲ್ಲಿ ಉಪನ್ಯಾಸಕರ ಹುದ್ದೆಗಳಲ್ಲಿ 
ಸೇವಾ ವಿಲೀನತೆಗೊಳಿಸಲ್ಪಟ್ಟ ಅಂದರೆ ಎನ್‌.ಇ.ಟಿ : ಎಸ್‌.ಎಲ್‌.ಇ.ಟಿ ತೇರ್ಗಡೆ ಹೊಂದಿರುವ ಮೇಲ್ಕಂಡ ಅರೆಕಾಲಿಕ 
ಉಪನ್ಯಾಸಕರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಬಿಡುಗಡೆಗೊಳಿಸಲಾಗಿರುತ್ತದೆ. ಈ ಅಧಿಸೂಚನೆಯಿಂದ 
ಭಾಧಿತರಾದ ಶ್ರೀ ಶಿವರಾಜ್‌ ಮತ್ತು ಇತರೆ 391 ಉಪನ್ಯಾಸಕರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ 
ಸಲ್ಲಿಸಿದ್ದು, ಈ ಅರ್ಜಿಯನ್ನು ನ್ಯಾಯ ಮಂಡಳಿಯು ಪರಿಶೀಲಿಸಿ ದಿನಾಂಕ:13-7-2005 ರಂದು ಮಧ್ಯಂತರ ತೀರ್ಪನ್ನು 
ನೀಡಿದೆ. ಈ ತೀರ್ಪಿನ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ಕ್ರಮಾಂಕ (6)ರ ದಿನಾಂಕ:13-07-2005ರಂದು ಮತ್ತು ನಂತರ 
ಬಿಡುಗಡೆಗೊಳಿಸಲ್ಪಟ್ಟ ಅರೆಕಾಲಿಕ ಉಪನ್ಯಾಸಕರು ದಾಖಲಿಸಿದ್ದ ಕೆ.ಎ.ಟಿ ಯಲ್ಲಿನ ಅರ್ಜಿ ಸಂಖ್ಯೆ:5194-5585:2005ರ 
ಪ್ರಕರಣದಲ್ಲಿ ನೀಡುವ ಮುಂದಿನ ಆದೇಶವನ್ನು ಬಾಕಿ ಇಟ್ಟು ಪುನಃ ಈ 06 ಅರೆಕಾಲಿಕ ಉಪನ್ಯಾಸಕರನ್ನು ಸೇವೆಗೆ 
ತೆಗೆದುಕೊಳ್ಳಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಮಾಂಕ (7)ರ ಪತ್ರದನ್ವಯ ದಿನಾಂಕ:31-12-2002ರೊಳಗೆ ಥೀಸೀಸ್‌ ಸಲ್ಲಿಸಿದ್ದು ಪಿಹೆಚ್‌.ಡಿ 
ಪಾಸು ತೇರ್ಗಡೆ ಹೊಂದಿರುವ ಅರೆಕಾಲಿಕ ಉಪನ್ಯಾಸಕರುಗಳಿಗೆ ಎನ್‌.ಇ.ಟಿ ಪಾಸು ಮಾಡುವಿಕೆಯಿಂದ ವಿನಾಯ್ತಿ 
ನೀಡಿರುವುದರಿಂದ ಈ ಮೇಲ್ಕಂಡ ಅರೆಕಾಲಿಕ ಉಪನ್ಯಾಸಕರಿಗೆ ರಾಜ್ಯ ವೇತನ ಶ್ರೇಣಿಯಲ್ಲಿ ಸೇವಾ ಸಕ್ರಮಗೊಳಿಸಿರುವುದನ್ನು 
ಮಾರ್ಪಡಿಸಿ ಯು.ಜಿ.ಸಿ ವೇತನ ಶ್ರೇಣಿಯನ್ನು ನಿಗಧಿಗೊಳಿಸುವಂತೆ ಮೇಲೆ ಓದಲಾದ ಕ್ರಮಾಂಕ (8)ರ ಪತ್ರದಲ್ಲಿ ಕಾಲೇಜು 
ಶಿಕ್ಟಣ ಆಯುಕ್ತರು ಕೋರಿರುತ್ತಾರೆ. 
ಕಾಲೇಜು ಶಿಕೃಣ ಆಯುಕ್ತರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಲು 
ನಿರ್ಣಯಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಡಿ 138 ಡಿಸಿಇ 2005, ಬೆಂಗಳೂರು, ದಿನಾಂಕ: 16ನೇ ಆಗಸ್ಟ್‌ 2006. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ: ಇಡಿ 89 ಡಿಸಿಬ 97, ದಿನಾಂಕ: 
23-06-2003ರ ಅಧಿಸೂಚನೆಯಲ್ಲಿನ 
01 ಡಾ:ಸಮೀಉಲ್ಲಾಸಾಬ್‌, 
ಹಿಂದಿ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು,ಬಳ್ಳಾರಿ, 
02 ಡಾ:ಜಯಕಾುಮಾರ್‌ ಸಿಂಧೆ, 
ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕಮಲಾಮರ, 
03 ಡಾ:ಶ್ರೀದೇವಿ.ವಿ.ಪಿ, 
ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು, ಹುಬ್ಬಳ್ಳಿ 
04 ಡಾ:ವಸುಮಾ. ಎಂ.ಜಿ, 
ಭೂಗೋಳಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುಣಸೂರು, 
ಹಾಗೂ ಸಂಖ್ಯೆ: ಇಡಿ 180 ಡಿಸಿಇ 2003, ದಿನಾಂಕ:18-10-2003ರ ಅಧಿಸೂಚನೆಯಲ್ಲಿನ 
05 ಡಾ;ಸಿದ್ದಪ್ಪ.ಕೆ, ಅರ್ಥಶಾಸ್ತ್ರ ಉಪನ್ಯಾಸಕರು, 
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಗರಿಬೊಮ್ಮನಹಳ್ಳಿ 
06 ಡಾ: ಕೆ.ಪ್ರಮೋದ್‌ ಗೊಂಚ್‌ಕಾರ, 
ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಳೀಯಂಗಡಿ. 


೧೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಭಾಗ - ೧ 





ಇವರುಗಳಿಗೆ ಈಗಾಗಲೇ ನೀಡಲಾದ ರಾಜ್ಯ ವೇತನ ಶ್ರೇಣಿಯನ್ನು ಮಾರ್ಪಡಿಸಿ, ಯು.ಜಿ.ಸಿ ವೇತನ ಶ್ರೇಣಿ ರೂ. 8000-275- 
13500ರಲ್ಲಿ ಪುನರ್‌ ನಿಗದಿಪಡಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1280 ಸಿ. ಬಸವರಾಜು 
ಸರ್ಕಾರದ ಉಪ ಕಾರ್ಯದರ್ಶಿ-4, 
ಶಿಕ್ಬಣ ಇಲಾಖೆ (ಕಾಲೇಜು ಶಿಕ್ಬಣ). 
ಗ್ರಾಮೀಣಾಬಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ವಿಷಯ: ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪೂರ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗದ ಕಾಮಗಾರಿಗಳಲ್ಲಿ 
ಅವ್ಯವಹಾರ ಎಸೆಗಿರುವರೆನ್ನಲಾದ ಅದಿಕಾರಿ / ನೌಕರರಗಳ ಅಮಾನತ್ತನ್ನು ತೆರವುಗೊಳಿಸುವ ಬಗ್ಗೆ ಆದೇಶ. 
ಓದಲಾಗಿದೆ: 1) ಮುಖ್ಯ ಇಂಜಿನಿಯರ್‌, ಪಂರಾಇಂ ಇಲಾಖೆ,ಬೆಂಗಳೂರು ಇವರ ಪತ್ರ ಸಂ. ಮುಇಂ:ಬೆಂ: ಸಿಬ್ಬಂದಿ- 
7:7982:05-06, ದಿ. 22-3-06, 
2) ಸರ್ಕಾರದ ಆದೇಶ ಸಂಖ್ಯೆ. ಗ್ರಾಅಪ 12 ಇಎನ್‌ಕ್ಯೂ 06, ದಿ. 23-08-2006. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) , ದಿನಾಂಕ. 22-3-06 ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ 
ಇಂಜಿನಿಯರಿಂಗ್‌ ಇಲಾಖೆ, ಬೆಂಗಳೂರು ಇವರು ಚಿತ್ತಾಮರ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗದಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದ ಈ ಕೆಳಕಂಡ ಅದಿಕಾರಿಗಳು ಮತ್ತು ಸಿಬ್ಬಂದಿ 2003-04ನೇ ಆರ್ಥಿಕ ಸಾಲಿನಲ್ಲಿ ಸರ್ಕಾರದಿಂದ 
ಸಾರ್ವಜನಿಕರಿಗಾಗಿ ಹಲವಾರು ಯೋಜನೆಗಳಿಗಾಗಿ ಬಿಡುಗಡೆ ಮಾಡಿದ್ದ ಅನುದಾನದಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸಿ, ಇಲಾಖೆಗೆ 
ವಹಿಸಿಕೊಡಬೇಕಾಗಿದ್ದು , ಈ ಅದಿಕಾರಿಗಳ ಕರ್ತವ್ಯ ನಿರ್ಲಕ್ಸತೆಯಿಂದ ಹಲವಾರು ಯೋಜನೆಗಳು ವಿಫಲವಾಗಿದ್ದು, ಇದಕ್ಕೆ ಇವರೇ 
ನೇರ ಜವಾಬ್ದಾರರೆಂದು ತಿಳಿಸುತ್ತಾ ಇವರುಗಳ ಮೇಲೆ ದೋಷಾರೋಪಣಾ ಪಟ್ಟಿ ತಯಾರಿಸಿ ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ಕಳುಹಿಸಿ 
ಕೊಟ್ಟಿದ್ದರು. 
ಶ್ರೀ ಮರೆಪ್ಪಾ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, (ನಿವೃತ್ತ) 
ಶ್ರೀ ಥೆ. ಬ್ಲೀಮರೆಡ್ಡಿ, ಅಂದಿನ ಕಿರಿಯ ಇಂಜಿನಿಯರ್‌, ಪಂರಾಇಂ ಉಪ ವಿಭಾಗ, ಚಿತ್ತಾಪೂರ. 
ಶ್ರೀ ಶಶಿಕಾಂತ ಘನಾತೆ, ಅಂದಿನ ಕಿರಿಯ ಇಂಜಿನಿಯರ್‌, ಪಂರಾಇಂ ಉಪ ವಿಭಾಗ, ಚಿತ್ತಾಪೂರ. 
ಶ್ರೀ ಗೋಪಾಲ ರಾಠೋಡ, ಅಂದಿನ ಕಿರಿಯ ಇಂಜಿನಿಯರ್‌, ಪಂರಾಇಂ ಉಪ ವಿಭಾಗ, ಚಿತ್ತಾಪೂರ. 
ಶ್ರೀ ಗುರುರಾಜ ಹರವಾಳಕರ, ಅಂದಿನ ಕರಿಯ ಇಂಜಿನಿಯರ್‌, ಪಂರಾಇಂ ಉಪ ವಿಭಾಗ, ಚಿತ್ತಾಪೂರ. 
ಶ್ರೀ ಶಿವಲಿಂಗಪ್ಪ ಎನ್‌., ಅಂದಿನ ಕಿರಿಯ ಇಂಜಿನಿಯರ್‌, ಪಂರಾಇಂ ಉಪ ವಿಭಾಗ, ಚಿತ್ತಾಪೂರ. 
ಕೆ ಮೊನಪ್ಪಾ, ಅಂದಿನ ಸಹಾಯಕ ಇಂಜಿನಿಯರ್‌, ಪಂರಾಇಂ ಉಪ ವಿಭಾಗ, ಚಿತ್ತಾಪೂರ. 
ಸರ್ಕಾರವು ಮುಖ್ಯ ಇಂಜಿನಿಯರ್‌ರವರ ವರದಿಯನ್ನು ಕೂಲಂಕುಶವಾಗಿ ಪರಿಶೀಲಿಸಿ, ಮೇಲೆ ಓದಲಾದ ಕ್ರಮ ಸಂಖ್ಯೆ (2), 
ದಿನಾಂಕ: 23-05-06 ರ ಆದೇಶದಲ್ಲಿ ಸರ್ಕಾರವು ಸದರಿ ನೌಕರರುಗಳ ಇಲಾಖಾ ವಿಚಾರಣೆಯನ್ನು ಬಾಕಿ ಇಟ್ಟು ಸೇವೆಯಿಂದ 
ಅಮಾನತ್ತಿನಲ್ಲಿಡುವುದು ಅಪೇಕ್ಟಣೀಯವೆಂದು ನಿರ್ಧರಿಸಿ, ಶ್ರೀ ಮರೆಪ್ಪಾ, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ಇವರು 
ನಿವೃತ್ತರಾಗಿದ್ದರಿಂದ ಅವರನ್ನುಳಿದು ಇತರ ಆರು ಮಂದಿ ಇಂಜಿನಿಯರ್‌ಗಳ ಮೇಲೆ ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, 
ನಿಯಂತ್ರಣ, ಮತ್ತು ಅಪೀಲು) ನಿಯಮ 1957ರ ನಿಯಮ 11 ರನ್ವಯ ಇಲಾಖಾ ವಿಚಾರಣೆ ಬಾಕಿ ಇಟ್ಟು ಸದರಿ ನಿಯಮಗಳ ನಿಯಮ 
10 (1) (ಬಿ) ಪ್ರಕಾರ ಸೇವೆಯಿಂದ ಅಮಾನತ್ತುಗೊಂಡವರ ಪೈಕಿ 1) ಶ್ರೀ ಮಾನಪ್ಪ, ಸಹಾಯಕ ಇಂಜಿನಿಯರ್‌, 2) ಶ್ರೀ ಶಶಿಕಾಂತ 
ಘನಾತೆ, ಕಿರಿಯ ಇಂಜಿನಿಯರ್‌, 3) ಶ್ರೀ ಗುರುರಾಜ ಹರವಾಳಕರ, ಕಿರಿಯ ಇಂಜಿನಿಯರ್‌ ಮತ್ತು 4) ಶ್ರೀ ಶಿವಲಿಂಗಪ್ಪ, ಕಿರಿಯ 
ಇಂಜಿನಿಯರ್‌ ಇವರುಗಳು ಸರ್ಕಾರಕ್ಕೆ ತಮ್ಮ ಮನವಿ ಸಲ್ಲಿಸಿ ತಮ್ಮ ಅಮಾನತ್ತನ್ನು ರದ್ದುಗೊಳಿಸಿ ಸೇವೆಯಲ್ಲಿ ಪುನರ್‌ 
ಸ್ಥಾಪಿಸಬೇಕೆಂದು ಕೋರಿದ್ದರು. ಸರ್ಕಾರವು ಈ ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಶ್ರೀ ಶಿವಲಿಂಗಪ್ಪ, ಕಿರಿಯ ಇಂಜಿನಿಯರ್‌ 
ಇವರು ಸೇವೆಯಿಂದ ನಿವೃತ್ತರಾಗಿರುವುದರಿಂದ ಅವರ ಅಮಾನತ್ತನ್ನು ತೆರವುಗೊಳಿಸುವ ಪ್ರಶ್ನೆ ಉದ್ಭವಿಸುವುದಿಲ್ಲವೆಂದು ಹಾಗಾಗಿ 
ಉಳಿದ ಮೂವರ ಅಮಾನತ್ತನ್ನು ಇಲಾಖಾ ವಿಚಾರಣೆ ಬಾಕಿ ಇಟ್ಟು ತೆರವುಗೊಳಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಆದೇಶ ಸಂಖ್ಯೆ ಗ್ರಾಅಪ 12 ಇಎನ್‌ಕ್ಯೂ 06, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, ನಿಯಂತ್ರಣ, 
ಮತ್ತು ಮೇಲ್ಮನವಿ) 1957 ರ ನಿಯಮ -10ನೇ ನಿಯಮದ (5) ನೇ ಉಪ ನಿಯಮ (ಸಿ) ಪ್ರಕಾರ 1) ಶ್ರೀ ಮಾನಪ್ಪ, ಸಹಾಯಕ 
ಇಂಜಿನಿಯರ್‌, 2) ಶ್ರೀ ಶಶಿಕಾಂತ ಘನಾತೆ, ಕಿರಿಯ ಇಂಜಿನಿಯರ್‌, ಮತ್ತು 3) ಶ್ರೀ ಗುರುರಾಜ ಹರವಾಳಕರ, ಕರಿಯ ಇಂಜಿನಿಯರ್‌ 
ಇವರುಗಳ ಅಮಾನತ್ತನ್ನು ತಕ್ಬಣದಿಂದ ಜಾರಿಗೆ ಬರುವಂತೆ ತೆರವುಗೊಳಿಸಿ, ಸೇವೆಯಲ್ಲಿ ಪುನರ್‌ ಸ್ಥಾಪಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಸಿ. ಸುಂದರ 
ಪಿ.ಆರ್‌. 1299 ಸರ್ಕಾರದ ಅದೀನ ಕಾರ್ಯದರ್ಶಿ(ಸೇವೆಗಳು-ಎ), 
ಗ್ರಾಮೀಣಾಬಿವೃದ್ದಿ ಮತ್ತು ಪಂ.ರಾಜ್‌ ಇಲಾಖೆ. 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ೧೩೩೩ 





ವಿಷಯ: ಶ್ರೀ ಬಸವರಾಜ ಮಲಕೂಡ, ದ್ವಿ.ದ.ಸ., ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗ, ಆಳಂದ್‌ ಮತ್ತು 
ಶ್ರೀ ಮಲ್ಲಿಕಾರ್ಜುನ ಪಪ್ಪಾ, ಉಗ್ರಾಣ ಸಹಾಯಕ, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗ, 
ಚಿಂಚೋಳಿ ಇವರುಗಳ ಅಮಾನತ್ತನ್ನು ತೆರವುಗೊಳಿಸುವ ಬಗ್ಗೆ- ಆದೇಶ. 
ಓದಲಾಗಿದೆ: 1) ಕಾರ್ಯಪಾಲಕ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ವಿಭಾಗ, ಗುಲ್ಬರ್ಗಾ ಇವರ ಪತ್ರ 
ಸಂಖ್ಯೆ. ಜಿಪಂಇಂ:ವಿಗು:ಲೆಪಅ:2005-06:1-4, ದಿ. 28-4-2005, 
2) ಸರ್ಕಾರದ ಆದೇಶ ಸಂಖ್ಯೆ. ಗ್ರಾಅಪ :21 :ಇಎನ್‌ಕ್ಯೂ :05. ದಿನಾಂಕ:24-8-05. 
3) ಮುಖ್ಯ ಕಾರ್ಯನಿರ್ವಾಹಕ ಅದಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ. ಜಿಪಗು: 
ಆಡಳಿತ:ವಿಚಾರಣೆ:10:05-06:1713, ದಿ. 28-10-2005. 
4) ಸರ್ಕಾರದ ಆದೇಶ ಸಂಖ್ಯೆ. ಗ್ರಾಅಪ :21:ಇಎನ್‌ಕ್ಯೂ:05, ದಿ.27-03-2006. 
5) ಮುಖ್ಯ ಕಾರ್ಯನಿರ್ವಾಹಕ ಅದಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ. ಜಿಪಗು: 
ಆಡಳಿತ:ವಿಚಾರಣೆ:10:05-06:487, ದಿ. 1-8-2006. 
ಪ್ರಸ್ತಾವನೆ: 
ಕಾರ್ಯಪಾಲಕ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ವಿಭಾಗ, ಗುಲ್ಬರ್ಗಾ ಇವರು ಮೇಲೆ ಓದಲಾದ ಕ್ರಮ 
ಸಂ.(1)ರ ದಿ. 28-4-2005ರ ತಮ್ಮ ವರದಿಯಲ್ಲಿ ಸದರಿ ವಿಭಾಗದಲ್ಲಿ ಏಪ್ರಿಲ್‌ 1995 ರಿಂದ ಮೇ 1999 ರವರೆಗಿನ ಅವದಿಯಲ್ಲಿ 
204-00 ಲಕ್ಷ ರೂ.ಗಳು ಉಗ್ರಾಣ ಕೊರತೆ ಕಂಡು ಬಂದಿದ್ದರಿಂದ ಪ್ರಕರಣದಲ್ಲಿ ಒಳಗೊಂಡವರ ಮೇಲೆ ಕರ್ನಾಟಕ ಸರ್ಕಾರಿ ಸೇವೆ 
(ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ ನಿಯಮ 11 ರಂತೆ ಇಲಾಖಾ ವಿಚಾರಣೆ ಹೂಡಲು ಪ್ರಸ್ತಾವನೆ 
ಸಲ್ಲಿಸಿದ್ದರು. ಸರ್ಕಾರವು ಸದರಿ ವರದಿಯನ್ನು ಪರಿಶೀಲಿಸಿ, ಸೇವೆಯಲ್ಲಿರುವ ಅದಿಕಾರಿ / ನೌಕರರ ಮೇಲೆ ಸಿಸಿಎ ನಿಯಮಗಳ ಪ್ರಕಾರ 
ಮತ್ತು ಸೇವೆಯಿಂದ ನಿವೃತ್ತರಾದವರ ಮೇಲೆ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಗಳ ನಿಯಮ 214 ರನ್ವಯ ಇಲಾಖಾ 
ವಿಚಾರಣೆ ಹೂಡಲು ಮತ್ತು ಇಲಾಖಾ ವಿಚಾರಣೆ ಹೂಡಲು ಸಾಧ್ಯವಾಗದ ಅದಿಕಾರಿ : ನೌಕರರ ಮೇಲೆ ಸಿವಿಲ್‌ ಸೂಟ್‌ ದಾಖಲಿಸಲು 
ಹಾಗೂ ಈ ಪ್ರಕರಣದಲ್ಲಿ ಒಳಗೊಂಡವರೆಲ್ಲರ ಮೇಲೆ ಸಂಬಂಧಪಟ್ಟ ಪೋಲಿಸ್‌ ಠಾಣೆಯಲ್ಲಿ ಕ್ರಿಮಿನಲ್‌ ಮೊಕದ್ದಮೆಗಳನ್ನು ಸಹ 
ದಾಖಲಿಸಲು ಮತ್ತು ಸೇವೆಯಲ್ಲಿರುವ ಅದಿಕಾರಿ : ನೌಕರರ ಮೇಲೆ ಇಲಾಖಾ ವಿಚಾರಣೆ ಬಾಕಿ ಇಟ್ಟು ಅವರುಗಳನ್ನು ಸೇವೆಯಿಂದ 
ಅಮಾನತ್ತಿನಲ್ಲಿರಿಸಲು ನಿರ್ಧರಿಸಿ ಮೇಲೆ ಓದಲಾದ ಕ್ರಮ ಸಂಖ್ಯೆ. (2) ರದಿ. 24-8-2005ರ ಆದೇಶದಲ್ಲಿ ಈ ಕೆಳಕಂಡ ಅದಿಕಾರಿ/ 
ನೌಕರರುಗಳನ್ನು ಅಮಾನತ್ತಿನಲ್ಲಿರಿಸಿ ಆದೇಶಿಸಲಾಗಿತ್ತು. 
1) ದಾದಾಗೌಡ ಪಾಟೀಲ, ಲೆಕ್ಕಾದ್ದೀಕ್ಸಕರು, ಕಾರ್ಯನಿರ್ವಾಹಕ ಅದಿಕಾರಿಗಳ ಕಛೇರಿ, ತಾಲ್ಲೂಕು ಪಂಚಾಯತಿ, ಜೇವರ್ಗಿ. 
2) ಬಸವರಾಜ ಮಲಕೂಡ, ಎರಡನೇ ದರ್ಜೆ ಸಹಾಯಕ, ಸಹಾಯಕ ಕಾರ್ಯಪಾಲಕ ಅಬ್ಗಿಯಂತರರ ಕಛೇರಿ, ಪಂಚಾಯತ್‌ 
ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗ , ಆಳಂದ. 
3) ಮಲ್ಲಿಕಾರ್ಜುನಪ್ಪ, ಉಗ್ರಾಣ ಸಹಾಯಕರು, ಸಹಾಯಕ ಕಾರ್ಯಪಾಲಕ ಅಬ್ಗಿಯಂತರರ ಕಛೇರಿ, ಪಂಚಾಯತ್‌ ರಾಜ್‌ 
ಇಂಜಿನಿಯರಿಂಗ್‌ ಉಪ ವಿಭಾಗ , ಚಿಂಚೋಳಿ, 
4) ನಾರಾಯಣ ಉಡಗಿ, ದ್ವಿತೀಯ ದರ್ಜೆ ಉಗ್ರಾಣ ಸಹಾಯಕ, ಸಹಾಯಕ ಕಾರ್ಯಪಾಲಕ ಅಜ್ಕಿಯಂತರರ ಕಛೇರಿ, 
ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪ ವಿಭಾಗ, ಗುಲ್ಬರ್ಗಾ. 
ಮುಖ್ಯ ಕಾರ್ಯನಿರ್ವಾಹಕ ಅದಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರದಿ. 
28-10-2005 ರ ಪತ್ರದಲ್ಲಿ ಈ ಪ್ರಕರಣದಲ್ಲಿ ಅಮಾನತುಗೊಂಡ ಶ್ರೀ ದಾದಾಗೌಡ ಪಾಟೀಲ್‌, ಲೆಕ್ಕಾದೀಕ್ಬಕರು ಮತ್ತು 
ಶ್ರೀ ನಾರಾಯಣ ಉಡಗಿ, ದ್ವಿ.ದ.ಉ.ಸ. ಇವರನ್ನು ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಅಮಾನತ್ತು ತೆರವುಗೊಳಿಸಬಹುದಾಗಿದೆ ಎಂದು 
ವರದಿ ನೀಡಿದ್ದರ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (4)ರ ಆದೇಶದಲ್ಲಿ ಸರ್ಕಾರವು ಶ್ರೀ ದಾದಾಗೌಡ ಪಾಟೀಲ್‌, 
ಲೆಕ್ಕಾದೀಕ್ಬಕರು ಮತ್ತು ಶ್ರೀ ನಾರಾಯಣ ಉಡಗಿ, ದ್ವಿ.ದ.ಉ.ಸ. ಇವರುಗಳ ಅಮಾನತ್ತನ್ನು ತೆರವುಗೊಳಿಸಿ, ಸೇವೆಯಲ್ಲಿ ಪುನರ್‌ 
ಸ್ಥಾಪಿಸಿತ್ತು. 
ನಂತರ, ಮೇಲೆ ಓದಲಾದ ಕ್ರಮ ಸಂಖ್ಯೆ (5)ರ ಪತ್ರದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅದಿಕಾರಿ, ಜಿಲ್ಲಾ ಪಂಚಾಯತ್‌, 
ಗುಲ್ಬರ್ಗಾ ಇವರು ಶ್ರೀ ಬಸವರಾಜ ಮಲಕೂಡ, ದ್ವಿ.ದ.ಸ. ಹಾಡೂ ಶ್ರೀ ಮಲ್ಲಿಕಾರ್ಜುನ ಪಪ್ಪಾ ಉಗ್ರಾಣ ಸಹಾಯಕ ಇವರುಗಳ 
ವಿರುದ್ಧ ಇಲಾಖಾ ವಿಚಾರಣೆ ಕಾಯ್ದಿರಿಸಿ, ಅಮಾನತ್ತನ್ನು ತೆರವುಗೊಳಿಸಬಹುದಾಗಿದೆ ಎಂದು ವರದಿ ಮಾಡಿರುತ್ತಾರೆ. 
ಸರ್ಕಾರವು ಮುಖ್ಯ ಕಾರ್ಯನಿರ್ವಾಹಕ ಅದಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇವರ ವರದಿಯನ್ನು ಕೂಲಂಕುಶವಾಗಿ 
ಪರಿಶೀಲಿಸಿ ಈ ಪ್ರಕರಣದಲ್ಲಿ ಒಳಗೊಂಡವರ ಮೇಲೆ ಈಗಾಗಲೇ ಇಲಾಖಾ ವಿಚಾರಣೆ ಪ್ರಾರಂಭವಾಗಿರುವುದರಿಂದ ಶ್ರೀ ಬಸವರಾಜ 
ಮಲಕೂಡ, ದ್ವಿ.ದ.ಸ. ಹಾಗೂ ಶ್ರೀ ಮಲ್ಲಿಕಾರ್ಜುನ ಪಪ್ಪಾ ಉಗ್ರಾಣ ಸಹಾಯಕ ಇವರುಗಳ ವಿರುದ್ಧ ಇಲಾಖಾ ವಿಚಾರಣೆ ಕಾಯ್ದಿರಿಸಿ, 
ಅಮಾನತ್ತನ್ನು ತೆರವುಗೊಳಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಆದೇಶ ಸಂಖ್ಯೆ ಗ್ರಾಅಪ 21 ಇಎನ್‌ಕ್ಯೂ 05 ಬೆಂಗಳೂರು, ದಿನಾಂಕ : 25ನೇ ಆಗಸ್ಟ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, ನಿಯಂತ್ರಣ, ಮತ್ತು 
ಮೇಲ್ಮನವಿ) ನಿಯಮಾವಳಿಗಳು 1957 ರ ನಿಯಮ 10 (5)(ಸಿ) ರನ್ವಯ ಶ್ರೀ ಬಸವರಾಜ ಮಲಕೂಡ, ದ್ವಿ.ದ.ಸ. ಹಾಗೂ ಶ್ರೀ 
ಮಲ್ಲಿಕಾರ್ಜುನ ಪಪ್ಪಾ , ಉಗ್ರಾಣ ಸಹಾಯಕ, ಇವರುಗಳ ಮೇಲೆ ಇಲಾಖಾ ವಿಚಾರಣೆಯನ್ನು ಬಾಕಿ ಇಟ್ಟು, ಇವರುಗಳ ಅಮಾನತ್ತನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ತೆರವುಗೊಳಿಸಿ ಸೇವೆಯಲ್ಲಿ ಪುನರ್‌ ಸ್ಥಾಪಿಸಿದೆ. 


೧೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಬಾಗ - ೧ 





ಮುಖ್ಯ ಕಾರ್ಯನಿರ್ವಾಹಕ ಅಡದಿಕಾರಿ, ಜಿಲ್ಲಾ ಪಂಚಾಯತ್‌, ಗುಲ್ಬರ್ಗಾ ಇವರು ಶ್ರೀ ಬಸವರಾಜ ಮಲಕೂಡ, ದ್ವಿ.ದ.ಸ. 
ಹಾಗೂ ಶ್ರೀ ಮಲ್ಲಿಕಾರ್ಜುನ ಪಪ್ಪಾ ,ಉಗ್ರಾಣ ಸಹಾಯಕ ಇವರುಗಳಿಗೆ ಹಣಕಾಸು ವ್ಯವಹಾರ ಇಲ್ಲದ ಸ್ಥಳಗಳಿಗೆ ನಿಯುಕ್ತಿಗೊಳಿಸಲು 
ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಸಿ. ಸುಂದರ 
ಪಿ.ಆರ್‌. 1300 ಸರ್ಕಾರದ ಅದ್ಯೀನ ಕಾರ್ಯದರ್ಶಿ (ಸೇವೆಗಳು-ಎ), 
ಗ್ರಾಮೀಣಾಬಿವೃದ್ದಿ ಮತ್ತು ಪಂ.ರಾಜ್‌ ಇಲಾಖೆ. 
ಕಂದಾಯ ಸಚಿವಾಲಯ 
ವಿಷಯ: ಶ್ರೀ ಎಂ.ಪಿ.ವರಖೇಡಿ, ತಹಶೀಲ್ದಾರ್‌, ಕೆ.ಆರ್‌.ನಗರ ತಾಲ್ಲೂಕು, ಮೈಸೂರು ಜಿಲ್ಲೆ ಇವರನ್ನು ಸೇವೆಯಿಂದ 
ಅಮಾನತ್ತು ಮಾಡುವ ಬಗ್ಗೆ. 
ಓದಲಾಗಿದೆ: 1) ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಇವರ ಟಿಪ್ಪಣಿ ಸಂಖ್ಯೆ: ಆರ್‌ಡಿ 614 ಪಿಆರ್‌ಎಸ್‌ 06, 
ದಿನಾಂಕ: 06-09-2006, 
ಪ್ರಸ್ತಾವನೆ: 
ಮೇಲೆ ಓದಲಾದ ಟಿಪ್ಪಣಿಯಲ್ಲಿ, ಮಾನ್ಯ ಮುಖ್ಯ ಮಂತ್ರಿಗಳು ದಿನಾಂಕ:06-09-2006 ರಂದು ಕೆ.ಆರ್‌. ನಗರ 
ತಾಲ್ಲೂಕಿನಲ್ಲಿ ಪ್ರವಾಸದಲ್ಲಿದ್ದಾಗ ಕೆ.ಆರ್‌. ನಗರ ತಹಶೀಲ್ದಾರರಾದ ಶ್ರೀ ಎಂ.ಪಿ. ವರಖೇಡಿ, ಇವರ ವರ್ತನೆ ಹಾಗೂ ಕಾರ್ಯ 
ವೈಖರಿಯ ಬಗ್ಗೆ ಸಾರ್ವಜನಿಕರಿಂದ ಅನೇಕ ದೂರುಗಳು ಬಂದಿರುತ್ತವೆ. ಆದಕಾರಣ ಸದರಿ ತಹಶೀಲ್ದಾರರನ್ನು ಇಲಾಖಾ ವಿಚಾರಣೆ 
ಬಾಕಿಯಿಟ್ಟು ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಲು ಸೂಚಿಸಿರುತ್ತಾರೆಂದು ತಿಳಿಸಲಾಗಿದೆ. ಆದಕಾರಣ, ಸದರಿ 
ತಹಶೀಲ್ದಾರರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತು ಮಾಡಬೇಕಾಗಿ 
ರುವುದರಿಂದ ಈ ಆದೇಶ. 
ಆದೇಶ ಸಂಖ್ಯೆ:ಆರ್‌ಡಿ 63 ಎಡಿಇ 2006, ಬೆಂಗಳೂರು, ದಿನಾಂಕ: 6ನೇ ಸೆಪ್ಟೆಂಬರ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಗಳು 1957ರ ನಿಯಮ 10(/)(ಡಿ)ರಲ್ಲಿ ಪ್ರದತ್ತವಾದ ಅದಿಕಾರವನ್ನು ಚಲಾಯಿಸಿ, ಶ್ರೀ ಎಂ.ಪಿ. ವರಖೇಡಿ, 
ತಹಶೀಲ್ದಾರ್‌, ಕೆ.ಆರ್‌. ನಗರ ತಾಲ್ಲೂಕು, ಮೈಸೂರು ಜಿಲ್ಲೆ, ಇವರನ್ನು ಅವರ ವಿರುದ್ಧ ಇಲಾಖಾ ವಿಚಾರಣೆ ಕಾಯ್ದಿರಿಸಿ, ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರನ್ನು ಸೇವೆಯಿಂದ ಅಮಾನತ್ತುಗೊಳಿಸಿದೆ. 
ಅಮಾನತ್ತಿನ ಅವದಿಯಲ್ಲಿ ಸದರಿ ಅದಿಕಾರಿ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 98 ರನ್ವಯ 
ಜೀವನಾಧಾರ ಭತ್ಯೆ ಪಡೆಯಲು ಅರ್ಹರಿರುತ್ತಾರೆ. ಅಮಾನತ್ತಿನ ಅವದಿಯಲ್ಲಿ ಜಿಲ್ಲಾದಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು, 
ಇವರ ಅನುಮತಿಪಡೆಯದೇ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 
ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 1361 ಸರ್ಕಾರದ ಅದೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ವಿಷಯ: ಶ್ರೀಮತಿ ಸೀತಾಲಕ್ಚ್ಮಮ್ಮ, ನಿಯೋಜನೆ ಮೇಲೆ ಹಿಂದಿನ ತಾಲ್ಲೂಕು ಸಮಾಜ ಕಲ್ಯಾಣಾದಿಕಾರಿ, ಕೊಪ್ಪ 
ತಾಲ್ಲೂಕು, ಚೆಕ್ಕಮಗಳೂರು ಜಿಲ್ಲೆ, ಹಾಲಿ ವಿಶೇಷ ತಹಶೀಲ್ದಾರ್‌, ಮೈಸೂರು ನಗರಾಬಿವೃದ್ಧಿ ಅದಿಕಾರಿ, 
ಮೈಸೂರು, ಅವರ ವಿರುದ್ಧ ಇಲಾಖಾ ವಿಚಾರಣೆ ಜರುಗಿಸುವ ಕುರಿತು. 
ಓದಲಾಗಿದೆ: 1) ಅ.ಟಿ.ಸಂಖ್ಯೆ: ಸಕಇ 289 ಪಕಸೆ 04 ದಿನಾಂಕ: 05-05-2005. 
2) ದಿನಾಂಕ:20-09-2005ರ ಕಾರಣ ಕೇಳುವ ನೋಟೀಸ್‌ ಸಂ.ಆರ್‌ಡಿ 41 ಎಡಿಇ 2005 
3) ಶ್ರೀಮತಿ ಸೀತಾಲಕ್ಸ)ಮ್ಮರವರ ದಿನಾಂಕ:08-03-2006ರ ಲಿಖಿತ ಉತ್ತರ. 
ಪ್ರಸ್ತಾವನೆ: 
ಶ್ರೀಮತಿ ಸೀತಾಲಕ್ಚ್ಮಮ್ಮ ತಹಶೀಲ್ದಾರ್‌, ಹಾಲಿ ವಿಶೇಷ ತಹಶೀಲ್ದಾರ್‌, ಮೈಸೂರು ನಗರಾಬಿವೃದ್ಧಿ ಪ್ರಾದಿಕಾರ ಇವರು 
ತಾಲ್ಲೂಕು ಸಮಾಜ ಕಲ್ಯಾಣಾದಿಕಾರಿ ಕೊಪ್ಪ ತಾಲ್ಲೂಕು ಕಛೇರಿ ಕೊಪ್ಪ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕೊಪ್ಪ ತಾಲ್ಲೂಕಿಗೆ ಸಮಾಜ 
ಕಲ್ಯಾಣ ಇಲಾಖೆಯಿಂದ ನಿಗದಿಯಾದ ಕಾರ್ಯಕ್ರಮಗಳ ಪ್ರಗತಿ ಸಾದಿಸುವಲ್ಲಿ ಮತ್ತು ಜಿಲ್ಲಾ ಸಮಾಜ ಕಲ್ಯಾಣಾದಿಕಾರಿಗಳಿಂದ 
ಆಗಿಂದಾಗ್ಗೆ ಕೇಳಿದ ಮಾಹಿತಿಗಳನ್ನು ಕ್ಲುಪ್ತ ಕಾಲದೊಳಗೆ ಕಳುಹಿಸದೇಯಿರುವ ಕರ್ತವ್ಯಲೋಪಗಳಿಗಾಗಿ ಸದರಿಯವರನ್ನು 
ಸೇವೆಯಿಂದ ಅಮಾನತ್ತುಗೊಳಿಸಿ ಪುನ: ಸೇವೆಯಲ್ಲಿ ಪುನರ್‌ ಸ್ಥಾಪಿಸಿ, ಮಾತೃ ಇಲಾಖೆಯಾದ ಕಂದಾಯ ಇಲಾಖೆಗೆ ಕಳುಹಿಸಲಾಗಿ 
ದ್ದು, ಸದರಿ ಆದಿಕಾರಿಯವರ ಕರ್ತವ್ಯ ಲೋಪದ ಬಗ್ಗೆ ಮೇಲೆ ಕ್ರ.ಸಂ.(3) ರಲ್ಲಿ ಓದಲಾದ ದಿನಾಂಕ:05-05-2005ರ ಅನದಿಕೃತ 
ಟಿಪ್ಪಣಿಯೊಂದಿಗೆ ದೋಷಾರೋಪಣೆ ಪಟ್ಟಿಗಳನ್ನು (ಅನುಬಂಧ1-4ರವರೆಗೆ) ಕಳುಹಿಸಿ ಶ್ರೀಮತಿ ಸೀತಾಲಕ್ಟ್ಮಮ್ಮರವರ ವಿರುದ್ಧ 
ಇಲಾಖಾ ವಿಚಾರಣೆ ಜರುಗಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯು ಕೋರಿರುತ್ತದೆ. 


$ 
ಸಮಾಜ ಕಲ್ಯಾಣ ಇಲಾಖೆಯ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಶ್ರೀಮತಿ ಸೀತಾಲಕ್ಚ್ಮಮ್ಮ, ಅವರ ವಿರುದ್ಧ ಆರೋಪಗಳು 


ಮೇಲ್ನೋಟಕ್ಕೆ ಸಾಬೀತಾಗುವ ರೀತಿಯಲ್ಲಿ ಇರುವುದರಿಂದ ಆಪಾದಿತ ಅದಿಕಾರಿಯ ವಿರುದ್ಧ ಇಲಾಖಾ ವಿಚಾರಣೆ ಜರುಗಿಸುವುದು 
ಸೂಕ್ತವೆಂದು ನಿರ್ಧರಿಸಿ ಇವರ ವಿರುದ್ಧದ ದೋಷಾರೋಪಣೆ ಪಟ್ಟಿಗಳನ್ನು (ಅನುಬಂಧ-1-4ರವರೆಗೆ) ಮೇಲೆ ಕ್ರ.ಸಂ.(2) ರಲ್ಲಿ 
ಓದಲಾದ ದಿನಾಂಕ:20-09-2005ರ ಕಾರಣ ಕೇಳುವ ನೋಟೀಸಿನೊಂದಿಗೆ ಜಾರಿಗೊಳಿಸಿ ಆ ಬಗ್ಗೆ ಅವರ ಲಿಖಿತ ಸಮಜಾಯಿಷಿಯನ್ನು 
ಸಲ್ಲಿಸುವಂತೆ ಕೋರಲಾಗಿತ್ತು. ಅದಕ್ಕೆ ಅವರು ಉತ್ತರವಾಗಿ ದಿ:5-10-2005 ರಂದು ಸಲ್ಲಿಸಿರುವ ಮನವಿಯಲ್ಲಿ ಅನುಬಂಧ-3ರ 
ದಾಖಲಾತಿ ನೀಡಲು ಕೋರಿದ್ದರು. ಈ ಬಗ್ಗೆ ಸರ್ಕಾರವು ದಿ:01-03-2006ರ ಪತ್ರದಲ್ಲಿ ಅನುಬಂಧ-3ರ ದಾಖಲಾತಿಗಳ 


ಪ್ರತಿಗಳೆಲ್ಲವನ್ನು ಒದಗಿಸಲು ಸಾಧ್ಯವಾಗಿಲ್ಲವಾದ್ದರಿಂದ ಕಂದಾಯ ಇಲಾಖೆಗೆ ದಿ:8-3-06ರೊಳಗೆ ಖುದ್ದಾಗಿ ಬಂದು ಲಭ್ಯವಿರುವ 


ಬಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ೧೩೩೫ 





ದಾಖಲಾತಿಗಳನ್ನು ಪರಿಶೀಲಿಸಿ ಆ ಬಗ್ಗೆ ಅಗತ್ಯವಾದ ಟಿಪ್ಪಣಿ ತಯಾರಿಸುವಂತೆ ಸೂಚಿಸಲಾಗಿತ್ತು. ಅದರಂತೆ ದಿನಾಂಕ: 
03-03-2006 ರಂದು ಕಛೇರಿಗೆ ಖುದ್ದಾಗಿ ಬಂದು ದಾಖಲಾತಿಗಳನ್ನು ಆವಗಾಹಿಸಿ, ಟಿಪ್ಪಣಿಯನ್ನು ತಯಾರಿಸಿಕೊಂಡಿರುತ್ತಾರೆ. 
ಶ್ರೀಮತಿ ಸೀತಾಲಕ್ಚ್ಮಮ್ಮ, ಇವರು ಮೇಲೆ ಕ್ರ.ಸಂ.(3)ರ ದಿನಾಂಕ: 8.3.2006 ರಲ್ಲಿ ಸಲ್ಲಿಸಿರುವ ಲಿಖಿತ ಉತ್ತರದಲ್ಲಿ ಅವರ ಮೇಲಿನ 
ಆರೋಪವನ್ನು ನಿರಾಕರಿಸಿ, ಅರೋಪಮುಕ್ತರನ್ನಾಗಿಸಲು ಕೋರಿರುತ್ತಾರೆ. 

ಶ್ರೀಮತಿ ಸೀತಾಲಕ್ಟ್ಮಮ್ಮರವರು ಸಲ್ಲಿಸಿದ ಲಿಖಿತ ಉತ್ತರಗಳನ್ನು ಪರಿಶೀಲಿಸಲಾಗಿ ಒಪ್ಪಲು ಸಮರ್ಪಕ ಅಂಶಗಳಿರುವುದಿಲ್ಲ. 
ಮತ್ತು ಅವರು ಆರೋಪದ ದುರ್ನಡತೆಗಳನ್ನು ಎಸಗಿದ್ದಾರೆಂದು ದಾಖಲೆಗಳಿಂದ ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಆದುದರಿಂದ 
ಅವರ ವಿರುದ್ಧ ಹೊರಿಸಲಾದ ಆರೋಪಗಳ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವ ದೃಷ್ಠಿಯಿಂದ ಇಲಾಖಾ ವಿಚಾರಣೆನಡೆಸಲು 
ತೀರ್ಮಾನಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆರ್‌ಡಿ 41 ಎಡಿಇ 2005, ಬೆಂಗಳೂರು, ದಿನಾಂಕ: 8ನೇ ಸೆಪ್ಟೆಂಬರ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ 1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮಗಳ ನಿಯಮ 11 ರಡಿಯಲ್ಲಿ ಶ್ರೀಮತಿ ಸೀತಾಲಕ್ಟ್ಮಮ್ಮ, ಹಿಂದಿನ ತಾಲ್ಲೂಕು ಸಮಾಜ ಕಲ್ಯಾಣಾದಿಕಾರಿ, 
ಕೊಪ್ಪ ತಾಲ್ಲೂಕು, ಚಿಕ್ಕಮಂಗಳೂರು ಜಿಲ್ಲೆ ಹಾಲಿ ವಿಶೇಷ ತಹಶೀಲ್ದಾರ್‌, ಮೈಸೂರು ನಗರಾಬಿವೃದ್ಧಿ ಪ್ರಾದಿಕಾರ, ಮೈಸೂರು, ಇವರ 
ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಸರ್ಕಾರವು ಶ್ರೀ ಬಿ.ಎಲ್‌. ಶ್ರೀಕಂಠಯ್ಯ, ನಿವೃತ್ತ ಜಿಲ್ಲಾ ಸತ್ರ ನ್ಯಾಯಾದೀಶರು, ನಂ.239/1 
ನಾಗಶ್ರೀ, 4ನೇಮುಖ್ಯರಸ್ತೆ, ಚಾಮರಾಜಪೇಟೆ,ಬೆಂಗಳೂರು-560018,ಇವರನ್ನು ವಿಚಾರಣಾದಿಕಾರಿಯನ್ನಾಗಿ ನೇಮಿಸಿದೆ. 

ಶಿಸ್ತು ಪ್ರಾದಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾದಿಕಾರಿಯವರ ಮುಂದೆ ಮಂಡಿಸಲು 1957ರ ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ ನಿಯಮ 11(5)ರಲ್ಲಿ ಪ್ರದತ್ತವಾದ ಅದಿಿಕಾರವನ್ನು ಚಲಾಯಿಸಿ, 
ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾದಿಕಾರಿಗಳ ಕಛೇರಿ ಕೇಂದ್ರ ಸ್ಥಾನಿಕ ಸಹಾಯಕರನ್ನು ಮಂಡನಾದಿಕಾರಿಯನ್ನಾಗಿ ನೇಮಿಸಿದೆ. 

ವಿಚಾರಣಾದಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾದಿಕಾರಿಯ ಕಛೇರಿಯ ಆವರಣದಲ್ಲಿ ಅಥವಾ ಅವರು ಗುರುತಿಸಿ, 
ನಿಗದಿಪಡಿಸಿದ ಸ್ಥಳದಲ್ಲಿ ವಿಚಾರಣೆ ನಡೆಸತಕ್ಕದ್ದು. ಈ ಉದ್ದೇಶಕ್ಕಾಗಿ ಲಭ್ಯವಿರುವ ಕಛೇರಿಗಳಲ್ಲಿ ವಿಚಾರಣಾದಿಕಾರಿಗಳಿಗೆ 
ಸ್ಥಳಾವಕಾಶವನ್ನು ಮಾಡುವುದು. ಹಾಗೂ ಸಂಬಂದಿಸಿದ ಕಛೇರಿಯಲ್ಲಿ ಲಭ್ಯವಿರುವ ಶೀಘ್ರಲಿಪಿಗಾರರ/ಬೆರಳಚ್ಚುಗಾರರ 
ಸಹಾಯವನ್ನು, ಲೇಖನ ಸಾಮಾಗ್ರಿಗಳನ್ನು ಒದಗಿಸತಕ್ಕದ್ದು. 

ಈ ಪ್ರಕರಣದ ವಿಚಾರಣೆಗಾಗಿ ಸರ್ಕಾರಿ ಆದೇಶ ಸಂ. ಸಿಆಸುಇ 16 ಸೇಇವಿ 05, ದಿನಾಂಕ:23-08-2005ರನ್ವಯ 
ವಿಚಾರಣಾ ಅದಿಕಾರಿಗಳಿಗೆ ರೂ.6,000/-(ಆರು ಸಾವಿರ ರೂಪಾಯಿಗಳು ಮಾತ್ರ) ಗಳ ಸಂಚಿತ ಸಂಭಾವನೆಯನ್ನು ಹಾಗೂ 
ದಿನಾಂಕ:04-03-2002ರ ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 45 ಸೇಇವಿ 2001ರನ್ವಂಯ ರೂ.1,000/- (ಒಂದು ಸಾವಿರ 
ರೂಪಾಯಿಗಳು ಮಾತ್ರ) ಗಳ ವಾಹನ ಭತ್ಯೆ (ಕನ್ಟೇಯನ್ಸ ಅಲೋಯೆನ್ಸ್‌ನ್ನು ವಿಚಾರಣಾದಿಕಾರಿಗಳು ವಿಚಾರಣಾ ವರದಿಯನ್ನು 
ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಚಿಕ್ಕಮಗಳೂರು ಜಿಲ್ಲಾದಿಕಾರಿಗಳು, ಪಾವತಿ ಮಾಡತಕ್ಕದ್ದು. 

ವಿಚಾರಣಾದಿಕಾರಿಗಳು ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಗಳು 1957ರ ನಿಯಮ 11 ಮತ್ತು 11- ಎ ರಲ್ಲಿನ 
ವಿದಿವಿಧಾನಗಳನ್ನು ಅನುಸರಿಸಿ ಇಲಾಖಾ ವಿಚಾರಣೆಯನ್ನು ಜರುಗಿಸಿ, ವಿಚಾರಣಾ ವರದಿಯನ್ನು 02 ತಿಂಗಳೊಳಗಾಗಿ ಸರ್ಕಾರಕ್ಕೆ 
ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 1383 ಸರ್ಕಾರದ ಅದೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ವಿಷಯ: ಶ್ರೀ ಮುರ್ಶದುದ್ದೀನ್‌ ಎಲ್‌.ಕಿಲ್ಲೇದಾರ್‌, 1999ನೇ ಸಾಲಿನ ಗೆಜೆಟೆಡ್‌ ಪ್ರೊಬೇಷನರ್‌ ತಹಶೀಲ್ದಾರ್‌ರವರು 

ನೀಡಿರುವ ರಾಜೀನಾಮೆಯನ್ನು ಹಿಂದಕ್ಕೆ ಪಡೆಯಲು ಅನುಮತಿ ನೀಡುವ ಕುರಿತು. 

ಓದಲಾಗಿದೆ: 1) ದಿನಾಂಕ: 25-01-2006ರ ಅದಿಸೂಚನೆ ಸಂ: ಕಂಇ 241 ಎಎಸ್‌ಡಿ 2005. 
2) ಅ.ಜ್ಞಾ.ಸಂ.ಕಂಜ 241 ಎಎಸ್‌ಡಿ 2005, ದಿ:30-01-2006 
3) ಶ್ರೀ ಮುರ್ಶದುದ್ದೀನ್‌ ಎಲ್‌. ಕಿಲ್ಲೇದಾರ್‌ರವರು ಕರ್ತವ್ಯಕ್ಕೆ ಹಾಜರಾಗಿರುವ ಬಗ್ಗೆ ಸಲ್ಲಿಸಿರುವ ದಿನಾಂಕ: 

31-01-2006ರ ಮನವಿ 
4) ಶ್ರೀ ಮುರ್ಶದುದ್ದೀನ್‌ ಎಲ್‌.ಕಿಲ್ಲೇದಾರ್‌ರವರ ದಿ:13.2-2006ರ ಮನವಿ 
5) ಶ್ರೀ ಮುರ್ಶದುದ್ದೀನ್‌ ಎಲ್‌.ಕಿಲ್ಲೇದಾರ್‌ರವರ ದಿ:10-06-2006ರ ಮನವಿ. 
ಪ ಸ್ತಾ ವನ: 

ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರುಗಳ ನೇಮಕಾತಿ (ಸ್ಪರ್ದಾತ್ಮಕ ಪರೀಕ್ಬೆಗಳ ಮೂಲಕ ನೇಮಕ)ನಿಯಮಗಳು 1997ರ 
ಅಡಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಗೊಂಡ 1999ನೇ ಸಾಲಿನ 78 ಅಭ್ಯರ್ಥಿಗಳನ್ನು ಕ್ರ.ಸಂ.1ರ 
ದಿನಾಂಕ:25-01-2006ರ ಸರ್ಕಾರದ ಅದಿಸೂಚನೆಯಲ್ಲಿ ತಹಶೀಲ್ದಾರ್‌, ಗ್ರೂಪ್‌-ಬಿ ಹುದ್ದೆಗೆ ಪರಿವೀಕ್ಪಣೆಯ ಮೇಲೆ 
ನೇಮಿಸಲಾಗಿದೆ. ದಿನಾಂಕ:25-1-2006ರ ಅದಿಸೂಚನೆಯಲ್ಲಿ ಪರೀಕ್ಬಾರ್ಥ ತಹಶೀಲ್ದಾರರಾಗಿ ನೇಮಕಗೊಂಡ (ಕ್ರ.ಸಂ.59) 
ಶ್ರೀ ಮುರ್ಶದುದ್ದೀನ್‌ ಎಲ್‌.ಕಿಲ್ಲೇದಾರ್‌, ರವರ ಉಲ್ಲೇಖ (3)ರ ಮನವಿಯಂತೆ ದಿನಾಂಕ:31-1-2006 ರಂದು ಕಂದಾಯ 
ಇಲಾಖೆಯಲ್ಲಿ ಪರೀಕ್ಬಾರ್ಥ ತಹಶೀಲ್ದಾರ್‌ ಹುದ್ದೆಗೆ ಹಾಜರಾಗಿರುತ್ತಾರೆ. 

ಉಲ್ಲೇಖ (2)ರ ಅದಿಕೃತ ಜ್ಞಾಪನದಲ್ಲಿ ಪರೀಕ್ಷಾರ್ಥ ತಹಶೀಲ್ದಾರರರುಗಳಿಗೆ ದಿನಾಂಕ:31-01-2006 ರಿಂದ 
26-05-2006ರವರೆಗೆ ತಾತ್ಕಾಲಿಕ ತರಬೇತಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿತ್ತು. ಅದರನ್ವಯ ಶ್ರೀ ಮುರ್ಶದುದ್ದೀನ್‌ 
ಎಲ್‌.ಕಿಲ್ಲೇದಾರ್‌, ರವರು ಸದರಿ ತರಬೇತಿ ಕಾರ್ಯಕ್ರಮದಲ್ಲಿ ಹಾಜರಾಗಿರುತ್ತಾರೆ. ಉಲ್ಲೇಖ(4)ರ ಮನವಿಯಲ್ಲಿ ತನ್ನ ಸ್ವಇಚ್ಚೆಯಿಂದ 
ಪರೀಕ್ಬಾರ್ಥ ತಹಶೀಲ್ದಾರ್‌ ಹುದ್ದೆಗೆ ರಾಜೀನಾಮೆ ನೀಡಿ ದಿ:13-02-2006 ರಂದು ಕಛೇರಿ ವೇಳೆಗೆ ಮುಂಚಿತವಾಗಿ ಸದರಿ 
ಹುದ್ದೆಯಿಂದ ಬಿಡುಗಡೆಗೊಳಿಸಲು ಕೋರಿರುತ್ತಾರೆ. 

ಶ್ರೀ ಮುರ್ಶದುದ್ದೀನ್‌ ಎಲ್‌.ಕಿಲ್ಲೇದಾರ್‌, ರವರು ದಿನಾಂಕ:13-02-2006 ರಂದು ಗ್ರೂಪ್‌-ಬಿ ಪರೀಕ್ಬಾರ್ಥಿ ತಹಶೀಲ್ದಾರ್‌ 
ಹುದ್ದೆಗೆ ಸಲ್ಲಿಸಿದ ರಾಜೀನಾಮೆಯನ್ನು ಅಂಗೀಕರಿಸುವ ವಿಷಯವು ಸರ್ಕಾರದ ಪರಿಶೀಲನೆಯಲ್ಲಿರುವಾಗ ಉಲ್ಲೇಖ (5) ರಂತೆ 


೧೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಭಾಗ - ೧ 





ದಿನಾಂಕ:10-06-2006 ರಂದು ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ತಾನು ಮೈಸೂರಿನಲ್ಲಿ ತರಬೇತಿಯಲ್ಲಿರುವಾಗ ಅನುಮತಿ 
ಪಡೆದು ತಮ್ಮ ಊರಾದ ದಾರವಾಡದ ಮನೆಗೆ ಬಂದಾಗ ಮನೆಯಲ್ಲಿ ದರೋಡೆಯಿಂದ ಅವರ ಹೆಂಡತಿಯು ಮಾನಸಿಕ ಅಸ್ವಸ್ಥಾಳಾಗಿ 
ದ್ದಾಳೆಂದು, ಅಲ್ಲದೆ ಅವರು ಸಹ ಮೂಳೆರೋಗದಿಂದ ಬಳಲುತ್ತಿದ್ದರೆಂದೂ, ಈ ಎಲ್ಲಾ ಕಾರಣದಿಂದ ದಿನಾಂಕ: 13-02-2006 
ರಂದು ಹುದ್ದೆಗೆ ರಾಜೀನಾಮೆ ನೀಡಿದ್ದಾಗಿ, ಈಗ ವೈದ್ಯರು ಕರ್ತವ್ಯಕ್ಕೆ ಹಾಜರಾಗಲು ಸಮರ್ಥರಿರುವುದಾಗಿ ತಿಳಿಸಿರುತ್ತಾರೆಂದು, ತಾನು 
ಆತುರದ ನಿರ್ಧಾರದಿಂದ ಹುದ್ದೆಗೆ ದಿನಾಂಕ: 13-02-2006 ರಂದು ರಾಜೀನಾಮೆ ಸಲ್ಲಿಸಿದ್ದಾಗಿ ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು ಹಾಗೂ ಸರ್ಕಾರದ ಅದಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 26 ಎಸ್‌ಡಿಇ 86, ದಿನಾಂಕ:03-04-1990ರ 
ಮಾರ್ಗಸೂಚಿಯನ್ವಯ ತನ್ನ ಮನವಿಯನ್ನು ಪರಿಗಣಿಸಿ, ಮಾನವೀಯತೆಯಿಂದ ಪುನ: ಕರ್ತವ್ಯಕ್ಕೆ ಹಾಜರಾಗಲು ಅನುಮತಿ ನೀಡಲು 
ಕೋರಿರುತ್ತಾರೆ. 

ಸದರಿ ಪರಿವೀಕೃಣಾ ತಹಶೀಲ್ದಾರರ ರಾಜೀನಾಮೆಯು ಪರಿಶೀಲನೆಯಲ್ಲಿರುವಾಗಲೇ ವಾಪಸ್ಸು ಪಡೆದಿರುವುದರಿಂದ 
ಸರ್ಕಾರದ ಅದಿಕೃತ ಜ್ಞಾಪನ ಸಂ.ಸಿಆಸುಇ 20 ಎಸ್‌ಡಿಇ 86, ದಿನಾಂಕ:03-04-1990 ರಲ್ಲಿರುವ ಅವಕಾಶದಂತೆ ಶ್ರೀಯುತರ 
ರಾಜೀನಾಮೆಯನ್ನು ಹಿಂಪಡೆಯಲು ಅನುಮತಿಸಿ ಮುನ: ಸದರಿಯವರನ್ನು ಪರಿವೀಕ್ಬ್ಟಣಾ ತಹಶೀಲ್ದಾರರಾಗಿ ಮುಂದುವರೆಸಲು 
ನಿರ್ಧರಿಸಲಾಗಿದೆ. ಸದರಿಯವರು ತರಬೇತಿಗೆ ಹಾಜರಾಗದ ದಿನಾಂಕದಿಂದ ಪುನ: ತರಬೇತಿಗೆ ಹಾಜರಾಗುವ ದಿನಾಂಕದವರೆಗಿನ 
ಅವದಿಯನ್ನು 0165 ೧೦೧ ಎಂದು ಪರಿಗಣಿಸಬೇಕಾಗುತ್ತದೆ. ಅಲ್ಲದೆ ಈ ಅದಿಕಾರಿಗಳು ತಮ್ಮ ಸೇವಾವದಿಯಲ್ಲಿ ಭಂಗವಾಗಿರುವ 
ದಿನಗಳಷ್ಟು ಇವರ ಪರಿವೀಕ್ಟಣಾವದಿ ಮುಂದಕ್ಕೆ ಹಾಕಬೇಕಾಗುತ್ತದೆ. ಅದಕ್ಕಾಗಿ ಈ ಆದೇಶ. 

ಆದೇಶ ಸಂಖ್ಯೆ: ಆರ್‌ಡಿ 206 ಎಎಸ್‌ಡಿ 2006, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಶ್ರೀ ಮುರ್ಶದುದ್ದೀನ್‌ ಎಲ್‌.ಕಿಲ್ಲೇದಾರ್‌, ಪರಿವೀಕ್ಬಣಾ 
ತಹಶೀಲ್ದಾರ್‌, ಇವರು ದಿನಾಂಕ 13-2-2006ರಂದು ಗುಂಮ- ಬಿ ಪರಿವೀಕ್ಸಣಾ ತಹಶೀಲ್ದಾರ್‌ ಹುದ್ದೆಗೆ ನೀಡಿದ ರಾಜೀನಾಮೆಯನ್ನು 
ಹಿಂಪಡೆಯಲು ಸರ್ಕಾರದ ಅನುಮತಿ ನೀಡಲಾಗಿದೆ. ಹಾಗೂ ಇವರನ್ನು ಪರಿವೀಕ್ಸಣಾ ತಹಶೀಲ್ದಾರ್‌ರಾಗಿ ಈ ಕೆಳಕಂಡ ನಿಬಂಧನೆಗಳಿಗೆ 
ಒಳಪಟ್ಟು ಸದರಿಯವರನ್ನು ಬೆಳಗಾಂ ಜಿಲ್ಲಾದಿಕಾರಿಗಳ ಕಛೇರಿಯಲ್ಲಿ ಜಿಲ್ಲಾಮಟ್ಟದ ತರಬೇತಿಗಾಗಿ ನಿಯೋಜಿಸಲಾಗಿದೆ. 

1) ಈ ಅದಿಕಾರಿಗಳು ತರಬೇತಿಗೆ ಹಾಜರಾಗದ ದಿನಾಂಕದಿಂದ ಪುನ: ಬೆಳಗಾಂ ಜಿಲ್ಲಾದಿಕಾರಿಗಳ ಕಛೇರಿಯಲ್ಲಿ ತರಬೇತಿಗೆ 
ಹಾಜರಾಗುವವರೆಗಿನ ದಿನಗಳನ್ನು 0165 ೧೦೧ ಎಂದು ಪರಿಗಣಿಸಲ್ಪಡುತ್ತದೆ. 

2) ಈ ಅದಿಕಾರಿಗಳು ತಮ್ಮ ಪರಿವೀಕ್ಪಣಾವದಿಯಲ್ಲಿ ಭಂಗವಾಗಿರುವ ದಿನಗಳಷ್ಟುಮಟ್ಟಿಗೆಇವರ ಪರಿವೀಕೃಣಾವದಿಯನ್ನು 
ಮುಂದೂಡಲ್ಪಡುತ್ತದೆ. 

3) ಈ ಅದಿಕಾರಿಗಳು ಪರಿವೀಕೃಣಾ ತಹಶೀಲ್ದಾರರಿಗೆ ನಿಗದಿಪಡಿಸಿರುವ ಎಲ್ಲಾತರಬೇತಿಗಳನ್ನು ಕಡ್ಡಾಯವಾಗಿ 
ಪೂರ್ಣಗೊಳಿಸತಕ್ಕದ್ದು. ಹಾಗೂ A71ನಲ್ಲಿ ಪೂರೈಸಬೇಕಿರುವ ತರಬೇತಿಗಳನ್ನು ATI ಷೆಡ್ಯೂಲ್‌ ಮಾಡುವ ತರಬೇತಿ 
ದಿನಾಂಕಗಳಿಗನುಗುಣವಾಗಿ ತರಬೇತಿಯನ್ನು ಪಡೆಯತಕ್ಕದ್ದು. ಇಲ್ಲದಿದ್ದಲ್ಲಿ ಪರಿವೀಕ್ಸಣಾ ಅವದ್ಗಿಯು 
ಮುಂದೂಡಲ್ಪಡುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್‌. ಶ್ರೀಮತಿ ಚಂದ್ರಶೇಖರ್‌ 
ಪಿ.ಆರ್‌. 1385 ಸರ್ಕಾರದ ಅದೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 

FINANCE SECRETARIAT 

Subject: Cases in which assent of Finance Department may be presumed to have been given. 

Read: 1) G.O.No. FD 01 TFP 96, dated: 10.7.1996. 
2) G.0. No. FD 12 TFP 2000, dated: 15.11.2000. 
3) G.0. No. FD 01 TFP 2003, dated: 12.06.2003. 
PREAMBLE: 

In the Government Order read at (3) above Powers have been delegated to the Secretaries of the 
Administrative Departments for sanction of expenditure up to Rs.50.00 lakhs in each case subject to 
availability of budget provision and further subject to maximum of Rs.300.00 lakhs per month by modifying 
item No.39 of Government Order No. FD 12 TFP 2000 dated: 15.11.2000. However in the K.D.P. meeting 
held on 30.06.2006 a decision has been taken for enhancement of the existing powers delegated to them 
to 100.00 lakhs in each case subject to the maximum of Rs.500.00 lakhs per month and hence the 
following order. 

GOVERNMENT ORDER No. FD 21 TFP 2006, Bangalore, Dated: 2nd September 2006 

In the circumstances explained above, Government are pleased to direct that limits prescribed for 
item No.39 in Government Order No. FD 1 TFP 2003 dated: 12.06.2003 shall be enhanced as follows, 
with immediate effect. 

Sanction of Expenditure (except loan and capital) up to Rs.100.00 lakhs in each case subject to 
availability of budget provision and further subject to maximum of Rs.500.00 lakhs per month. Such 
expenditure sanction may also be given in case of local bodies Institutions where ever Government 
approval is necessary as per Law (This power does not cover 'New Scheme’, items of ‘New Service’, and 
purchase vehicles). 

By Order and in the name of the Governor of Karnataka, 
C. SHAMARAO 
P.R. 1369 Under Secretary to Government, (FR & BCC) Finance Department. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ೧೩೩೭ 





ಅರ್ಥಿಕ ಸಚಿವಾಲಯ 
ವಿಷಯ:- ತುಟ್ಟಿಭತ್ಯೆಯ ದರಗಳ ಪರಿಷ್ಕರಣೆ. 
ಓದಲಾಗಿದೆ:- ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 15 ಎಸ್‌ಆರ್‌ಪಿ 2006, ದಿನಾಂಕ: 27ನೇ ಏಪ್ರಿಲ್‌ 
2006. 
ಆದೇಶ ಸಂಖ್ಯೆ: ಎಫ್‌ಡಿ 25 ಎಸ್‌ಆರ್‌ಪಿ 2006, ಬೆಂಗಳೂರು, ದಿನಾಂಕ:22ನೇ ಸೆಪ್ಟೆಂಬರ್‌ 2006. 


1. ಸರ್ಕಾರವು ದಿನಾಂಕ 1-7-2006 ರಿಂದ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಲಿ ಲಭ್ಯವಿರುವ 
ತುಟ್ಟಿ ಭತ್ಯೆಯ ದರವನ್ನು ಮೂಲ ವೇತನದ ಶೇ.74 ರಿಂದ ಶೇ.79 ಕ್ಕ ಹೆಚ್ಚಿಸಿ ಮಂಜೂರು ಮಾಡಿದೆ. 


2. ಈ ಆದೇಶದ ಮೇರೆಗೆ ಮಂಜೂರಾಗಿರುವ ತುಟ್ಟಿಭತ್ಯೆಯನ್ನು ನಗದಾಗಿ ಮರು ಆದೇಶ ಹೊರಡಿಸುವವರೆಗೆ 
ಪಾವತಿ ಮಾಡಲಾಗುವುದು. 
3, ಸರ್ಕಾರದ ಮತ್ತು ಜಿಲ್ಲಾ ಪಂಚಾಯತ್‌ಗಳ ಪೂರ್ಣಾವಧಿ ನೌಕರರಿಗೆ, ಕಾಲಿಕ ವೇತನ ಶ್ರೇಣಿಗಳಲ್ಲಿರುವ 


ಘೂ. `ವಧಿ ವರ್ಕ್‌ಚಾರ್ಜ್‌ ನೌಕರರಿಗೆ ಹಾಗೂ ಸರ್ಕಾರದಿಂದ ಸಹಾಯಾನುದಾನ ಪಡೆಯುತ್ತಿರುವ ಶಿಕ್ಬಣ 
ಸಂಸ್ಥೆಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕಾಲಿಕ ವೇತನ ಶ್ರೇಣಿಗಳಲ್ಲಿರುವ ಪೂರ್ಣಾವಧಿ ನೌಕರರುಗಳಿಗೆ py 
ಆದೇಶ ಅನ್ವಯಿಸುತ್ತದೆ. ಈ ಆದೇಶವು "ಎಫ್‌ಎನ್‌ಜೆಪಿ ಸಿ ವೇತನ ಶ್ರೇಜಿಗಳಲ್ಲಿರುವ ನ್ಯಾಯಾಂಗ ಅಧಿಕಾರಿಗಳಿಗೆ 
ಮತ್ತು ಯುಜಿಸಿ/ಎಐಸಿಟಿಇ/ಐಸಿಎಆರ್‌ ವೇತನ ಶ್ರೇಣಿಯಲ್ಲಿರುವ ಬೋಧಕ ಸಿಬ್ಬಂದಿ, ಗ್ರಂಥಪಾಲಕರು ಮತ್ತು 
ದೈಹಿಕ ಶಿಕ್ಬಣ ಸಿಬ್ಬ ೦ದಿಗೂ ಅನ್ವಯಿಸುತ್ತದೆ. 

4. ಈ ಆದೇಶದ ಉದ್ದೇಶಗಳಿಗಾಗಿ ಮೂಲವೇತನ ಎಂದರೆ ಸರ್ಕಾರಿ ನೌಕರನು ಧಾರಣ ಮಾಡಿರುವ ಹುದ್ದೆಗೆ 


ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ ಪಡೆಯುವ ವೇತನ ಮತ್ತು ಅದರಲ್ಲಿ, 
(ಅ) ವೇತನ ಶ್ರೇಣಿಯ ಗರಿಷ್ಠಕ್ಕಿಂತ ಹೆಚ್ಚಾಗಿ ಅವನಿಗೆ ಸ್ಥಗಿತ ವೇತನ ಬಡ್ತಿಯನ್ನು ನೀಡಲಾಗಿದ್ದರೆ, ಆ 
ಸ್ಥಗಿತ ವೇತನ ಬಡ್ತಿ. 
(ಆ) 1099ರ ಕರ್ನಾಟಕ ಸರ್ಕಾರಿ ಸೇವಾ (ಪರಿಷ್ಕೃ ವೇತನ) ನಿಯಮಗಳ 7ನೇ ನಿಯಮದ (33ನೇ 
ಉಪನಿಯಮದ ಮೇರೆಗೆ ಅವನಿಗೆ ನೀಡಲಾದ ವೃಯಕ್ತಿಕ ವೇತನ, ಯಾವುದಾದರೂ ಇದ್ದರೆ, ಆ 
ವೈಯಕ್ತಿಕ ವೇತನ ಸೇರುತ್ತವೆ. 


ಮೂಲ ವೇತನಕ್ಕೆ ಮೇಲೆ ಸೂಚಿಸಿರುವ ವ್ರದನ್ನು ಹೊರತುಪಡಿಸಿ ಇತರೆ. ಯಾವುದೇ ಉಪಲಬ್ಧ್ಬಗಳನ್ನು 





5. 

ಸೇರಿಸತಕ್ಕದ್ದಲ್ಲ. 

6. ಪೂರ್ವ ಪರಿಷ್ಕೃತ ಯು.ಜಿ.ಸಿ. ಎ.ಐ.ಸಿ.ಟಿ.ಇ... ಮತ್ತು ಐ.ಸಿ.ಎ.ಆರ್‌. ವೇತನ ಶ್ರೇಣಿಗಳಲ್ಲಿ 
ಮುಂದುವರಿಯುತ್ತಿರುವ ಬೋಧಕ ಸಿಬ್ಬಂದಿ, ದೈಹಿಕ ಶಿಕ್ಚಣ ಸಿಬ್ಬಂದಿ ಹಾಗೂ ಗ್ರಂಥಪಾಲಕರ ಪ್ರಕರಣಗಳಲ್ಲಿ 
ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 8 ಎಸ್‌ಆರ್‌ಪಿ 96 ದಿನಾಂಕ 8-5-1906 ರಲ್ಲಿ ದಿನಾಂಕ 1-1-1006ರ ಪರದೆಗೆ 
ಮಂಜೂರಾಗಿರುವ ತುಟ್ಟಿ ಭತ್ಯೆಯು ಸಹ ಮೂಲ ವೇತನದಲ್ಲಿ ಸೇರುತ್ತದೆ. 

7. ತುಟ್ಟಿಭತ್ಯೆಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕೆಂತ ಹೆಚ್ಚನ 


ಭಿನ್ನಾಂಕಗಳನ್ನು ಮುಂದಿನ ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೃಸೆಗಿಂತ ಕಡಿಮೆ ಇರುವ 
ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು. 
8. ತುಟ್ಟಿಭತ್ಯೆಯನ್ನು ಸಂಭಾವನೆಯ ವಿಭಿನ್ನ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ 
ಇದನ್ನು ವೇತನ ಎಂದು ಪರಿಗಣಿಸ ಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾಸುಸಾರ 
ಮತ್ತು ಅವರ `ಹೌಸರಿಸಲ್ಲಿ, 
ಎನ್‌.ಟಿ.ನಾಯ್ಕ್‌ 
ಸರ್ಕಾರದ ಉಪಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸೇವೆಗಳು-2). 
FINANCE SECRETARIAT - 
Sub:- Dearness Allowance - Revision of rates. 
READ:- G.O.No. FD 15 SRP 2006, DATED: 27" April 2006 


ORDER NO. FD 25 SRP 2006, BANGALORE, DATED:22™ September 2006. 


Government are pleased to sanction increase in the rates of Dearness Allowance from existing 
74% to 79% of the basic pay to the State Government employees with effect from 1* July 2006 


F-2-B/B 


೧೩೩೮ ಕರ್ನಾಟಕ ರಾಜ್ಕಹತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಭಾಗ-೧ 


TE SN NLA 


ಪ The increase in Dearness Allowance admissible under this order is payable in cash Until further 
orders. | | pe ಊಂ ತಕ ದಿ 
3. These orders will apply to the full time Government employees, employees of Zilla Panchayats, 


work charged employees on regular time scales of pay, full time employees of aided educational 
Institutions and Universities who are on regular time scales of pay.’ These orders will also apply to the 
Judicial Officers who are on FNJPC scales of pay and to the Teaching Staff, Librarians and Physical! 
Education Personnel who are on UGC/AICTE/ICAR scales of pay. 


4. For the purpose of this order, the term ‘Basic Pay’ means, pay drawn by a Government Employee 
in the scale of pay applicable to the post held by him and includes: - 
(a) Stagnation increment, if any, granted to him above the maximum of the scale of pay. 
(0) Personal Pay, if any, granted to him under sub-rule (3) of Rule 7 of the Karnataka Civil 
Services (Revised Pay) Rules, 1999. 
5. Basic Pay shall not include any emoluments other than those specified above. 
9. in respect of Teachers, Librarians, Physical Education Personnel who are still continuing in the 


pre-revised UGC, AICTE and ICAR scales of pay, basic pay includes Dearness Allowance sanctioned up 
io 1.1.1996 vide G.0. No. FD 8 SRP 96 dated 8.5.1996. | 


7. The payment on account of Dearness Allowance involving fractions ‘of 50 paise and above shall 


be rounded off to the next rupee and fractions less than 50 paise shall be ignored. 


8. The Dearness Allowance will be shown as a distinct element of remuneration and will not be 
treated as pay for any purpose. - 


BY ORDER AND IN THE NAME OF THE 
» GOVERNOR OF KARNATAKA 
P.R. 1416 f NT.NAK ೧. 
Deputy Secretary to Government, 
Finance Department (Services-2) 
INFORMATION TECHNOLOGY, BIOTECHNOLOGY AND SCIENCE | 
& TECHNOLOGY SECRETARIAT Ky ಟೆ 
Subject: Project proposal of M/s Cessna Garden Developers Private Lid., for establishment 
of “Sector Specific ITITES-SEZ” at Bangalore - Approval for — Orders reg. 
Read: Proceedings of the 6th State High Level Clearance Committee {(SHLCC) meeting 
held on 24.03.2006. ; ಪ 
PREAMBLE: 2.11 

M/s.Cessna Garden Developers Private Lid., is a limited company incorporated under Indian 
Companies Act. The company is engaged in construction of residential, commercial buildings, shops, 
offices & other allied structures. The income of its group company i.e., Ms. Prestige Estate Projects Pvt. 
Ltd., for the year ended 31st March 2005 is Rs 358 crores. The company proposes to establish a “Sector 
Specific ITITES-SEZ: with an investment of Rs.508 Crores in 417.50 acres of their own land in 
Kadubeesanahalli village, Varthur hobli, Bangalore East taluk. The land is converted for non-agricultural 

' commercial use by the Revenue Department. The project proposes to provide employment to about 
15000 persons. 

In the proposal submitted for the 6th State High Level Clearance Committee (SHLCC) meeting 
held on 24.03.2006, the Company had requested various Infrastructure facilities and the incentives and 
concessions as envisaged in the Millennium Information Technology Policy trom the Government. The 
State ‘High Level Clearance Committee after detailed discussion of the project proposal of the said 
Company has recommended certain infrastructure facilities, incentives and concessions to the project, as 
detailed in the proceedings read above. 

Government have examined the recommendations of the State High Level Clearance Committee. 
Hence the following order. 





ಭಾಗ-೧ " ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ 





NER ‘ 

1 GOVERNMENT ೦೧೮೮೯೦7 ಗ ಕ್‌ 00811/7310 ಬಿಲ್ಲಿ 
ಹ ಪ್‌ ema yl +, DATED: ೫% September 2006. `-. `` ಕ. ae 
ರ್ಯ 1೧. (0 circumstances explained in the Preamble, ‘Government is ೧1084 10 “accord: “approval to 

Mis ತ. Garden Developers. "private Ltd, “to establish a “Sector Specific ‘MATES-SEZ in 47.50 
“acres of their own land in Kadubeesanahalli village, Varthur hobli, 870೩016 East ‘alll ith he’ following 

facilities and incentives and concessions. 

INFRASTRUCTURE FACILITIES: 


LAND: 





Approval to establish “Sector specific (17/1755) SEZ” in 47.5 acres of land at Sy.Nos. 3/28, 4, 5, 
5/3, 6, 7, 8/1, 8/2, 10/1ಸಿ, 10/18, 10/2, 10/3, 11, 12/2, 12/3, 12/4, 13/2, 17/1, 17/2, 17/3, 17/4, 38/2, 43 & 
44 in Kadubeesanahalli village, Varthur 11001, Bangalore East Taluk. BDA shall approve the layout Pian. 
WATER: 

Bangalore Water Supply & Sewerage Board, Bangalore 10 consider <del of 6.25 lakh litres per 
day. 
POWER: 

Bangalore Electricity Supply Company, Bangalore to consider supply of 55000 KVA power. 
Approval of SEZ Status: 
ಶಿ To recommend to Govt. of India for grant of SEZ Status. ಆ 
INCENTIVES & CONCESSIONS: 

Incentives and Concessions as per the State SEZ Policy 2002 shall be extended to the Company 
Environment & Pollution Control Clearances: 

The company shall apply for and obtain pollution & environmental clearances from Kamataka 
State Pollution Control Board and the Ministry of Environment.and Forests, Government of India, New 
Delhi as per the provisions of the Acts and Rules governing environmental protection. 
Providing 1.೦೦೩! Employment: 

The Company shall provide ಟು 10 local persons in terms of prevailing policy. of 
Government... | 


By Order and in the name of the 
Governor of Karnataka * 
T.B.Renukaprasad 
Under Secretary to Govemment 
Information Technology, Biotechnology 
and Science & Technology Dept. 


Subject: Project proposal of M/s. Dynasty Developers Pvt. Lid., for establishment of a 
Park for ITITES activities at Bangalore - Approval for ~Orders reg. 
Read: Proceedings of the 6" State High Level Clearance Committee (SHLCC) meeting 
held on 24.03.2006. 
PREAMBLE: ಷ್ಟ i ಪ 

M/s.Dynasty Developers Pt. Ltd., is a Private Limited Company incorporatsd under Companies 
Act 1956 in Karnataka and amended in 2002. ॥ is apart of Embassy group engaged in the activities of 
property development, construction of commercial complexes, information technology pan trade and 
convention centers with in-built residential complex etc. 

The Company propose to set up a Park for 11/7೯೯5 activities in 14 acres 4. 8 guntas of land in’ 
Sy.No.10/1A, 10/1B, 10/2, 10/3, 11, 12/1, 12/2, 12/3, 13/2, 17/2 & 17/3 of Kadubeesanahalli, Varthur 
Hobli, Bangalore South Taluk with an total investment of Rs. 450 Crores. The subject land was purchased 
by the promoters form M/s. Cessna Garden Developers Limited and is converted for non- agricultural 
commercial use by the Revenue Department after approval of Urban Development Department for 
change of land use vide Govt. Order No.UDD/522/BAS/04 dated 07.03.2005. Bangalore Development 
Authority has already approved change of land use for commercial (software park) use vide endorsement 
NO. BDA/NUS/CLU/66/04-05/1874/2005-06 dated 19.08.2005. The company has clarified that the above 
land does ೧೦! form part of the land being developed by M/s. Cessna Garden Developers Private Limited 
as SEZ. The project. upon implementation, would provide employment to about 18,000 persons. 


೧೩೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಭಾಗ -೧ಣ 





Government. The State High Level Clearance Committee after detailed discussion of the project proposal 
of the said Company has recommended certain infrastructure facilities, incentives and concessions to the 


Government have examined the recommendations of the State High Level Clearance Committee 
Meeting held on 24.03.2006 in all its aspects. Hence the following order: 
GOVERNMENT ORDER NO: ITD 15 MDA 2006 (2), BANGALORE, 
DATED: 20th September 2006. 

In the circumstances explained in the preamble, Government is pleased to accord approval to the 
project proposal of M/s. Dynasty Developers Private Limited for establishment of a park for IT / ITES 
activities in 14 acres 4.8 guntas of land inf Kadubeesanahalli, Varthur Hobli, Bangalore South Taluk with 
a total investment of Rs. 450 Crores with the following facilities and incentives. 
INFRASTRUCTURE FACILITIES: 
LAND: 

Approval to establish an “ITATES Park” in 14 acres 48 guntas of land in Sy. No. 10/1A, 10/16, 
10/2, 10/3, 11, 12/1, 12/2, 12/3, 13/2, 17/2 & 17/3 of Kadubeesanahalli, Varthur Hobli, Bangalore South 
Taluk. The Bangalore Development Authority shall approve the layout Plan. 
Power: 

Bangalore Electricity Supply Company, Bangalore to consider supply 0f14,000 KVA power. 
WATER: 

Bangalore Water Supply & Sewerage Board to consider supply of 328 million litres of water per 


in its 6" 


cay. 
INCENTIVES & CONCESSIONS : 
Incentives and Concessions as per the SEZ Policy shall be extended to the Company 
Environment & Pollution Control Clearances: 
The company shall apply for and obtain pollution & environmental clearances from Karnataka 
State Pollution Control Board and the Ministry of Environment and Forests, Government of india, New 
Delhi as per the provisions of the Acts and Rules governing environmental protection. 
Providing Local Employment: 
The Company shall provide employment to local persons in terms of prevailing policy of 
Government. 
By Order and in the name of the 
Governor of Karnataka 
T.B.Renukaprasad 
Under Secretary to Government 


Information Technology, Biotechnology 
and Science & Technology Dept. 


Subject: Project proposal of M/s. Shapooriji Pallonji & Company Ltd., for setting up of 
sector specific IT/IITES Park at Mysore - Approval for - Orders reg. 
Read: Proceedings of the 6th State High Level Clearance Committee (SHLCC) meeting 
held on 24.03.2006 
PREAMBLE: 

M/s. Shapoorji Pallonji & Company Ltd, is a private limited company incorporated under 
Companies Act. The Company has executed projects in India and abroad - from industrial structures, 
commercial and residential buildings, hotels and hospitals. The total turnover of the company for the year 
2003-04 is Rs. 556 Crores. 


ಭಾಗ - ೧ ಕರ್ನಾಟಕ ರಾಜ್ಕಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ೧೩೪೧ 





In the proposal submitted for the 6th State High Level Clearance Committee (SHLCC) meeting 
held on 24.03.2006, the Company had requested various Infrastructure facilities and the incentives and 
concessions as envisaged in the Millennium Information Technology Policy from the Government. The 


detailed in the proceedings read above. 

Government have examined the recommendations of the State High Level Clearance Committee 

in its 6" Meeting held on 24.03.2006 in all its aspects. Hence the following order: 
GOVERNMENT ORDER NO: ITD 15 MDA 2006 (3), BANGALORE, 
DATED: 20th September 2006. 

In the circumstances explained in the preamble, Government is pleased to accord approval to the 
project proposal of M/s. Shapoorji Pallonji & Company Ltd., to establish an IT campus at Mysore with a 
total investment of Rs. 1132 Crores with the following facilities and incentives, 

INFRASTRUCTURE FACILITIES: 
LAND: 

Karnataka Industrial Area Development Board (KIADB) shall acquire and allot 150 acres in 
Magarahalli and Anagally village Srirangapatna tq. of Mysore as “Single Unit Complex” as approved by 
Land Audit Committee. 

Power: 

Chamundeswari Electricity Supply Company (CESCOM) shall consider supply of 218000 KVA 
power. 

WATER: | 

Kamataka Industrial Area Development Board to consider supply of 80,00,000 1795 of water per 
day. 

Approval of SEZ Status: 

To recommend to Govt. of India for grant of SEZ Status 
INCENTIVES & CONCESSIONS : 

Incentives and Concessions as per the SEZ Policy 2006 shall be extended to the Company 
Environment & Pollution Control Clearances: 

The company shall apply for and obtain pollution & environmental clearances from Karnataka 
State Pollution Control Board and the Ministry of Environment and Forests, Government of India, New 
Delhi as per the provisions of the Acts and Rules governing environmental protection. 

Providing Local Employment: 

The Company shall provide employment to local persons in terms of prevailing policy of 

Government. 


By Order and in the name of the 
Governor of Karnataka 
T.B.Renukaprasad 
Under Secretary to Government 
Information Technology, Biotechnology 
and Science & Technology Dept. 


Subject: Project proposal of M/s. Tanglin Developments Ltd., to establish an “ITATES- 
SEZ” in Kengeri hobli, Bangalore Urban District - - Approval! for - Orders reg. 
Read: Proceedings of the 6" State High Level Clearance Committee (SHLCC) meeting 
held on 24.03.2006 
PREAMBLE: 


{TES sector and development of software solutions. The other companies of Mis. Global Technology 
Ventures Ltd., are - Mind tree consulting, ITTIAM systems. Global Edge software, Liquid crystal, Net 
magic, Magna soft, way 2 wealth. The Group turnover is around ೧5.500 crores per annum. 

The company proposes to establish “ITITES SEZ - 7 campus - Office space and support 
infrastructure - STP”. with an investment of Rs.562 ೧೧೯೦6 in their own land of 67 acres located in 


೧೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಭಾಗ - ೧ 


ಸ 





different Sy.No. of Pattanagere, Mylesandra villages, ‘Kengeri Hobli, Bangalore South. The company 
proposes to ulilize 54.5 acres of .land for IT & TES services and balance 12.5 acres for residential 
purpose. The Bangalore Development Authority has accorded thé change of land use from .residential to 
industrial use (for Software Technology Park) to an extent of 59 acres 24 guntas vide letter No. 
BDA/TPS/51/2000-01 dated 17.04.2000.The project proposes to provide employment to about 40000 
persons. | 

In the proposal submitted for the 6" State High Level Clearance Committee (SHLCC) meeting held on 
24.03.2006, the Company had requested various Infrastructure facilities and the incentives and 
concessions as envisaged in the Millennium Information Technology Policy from the Government. The 
State High Level Clearance Committee after detailed discussion of the project proposal of the said 
Company has recommended certain infrastructure facilities, incentives and concessions to the project, as 
detailed in the proceedings read above. 

Government have examined the recommendations made by the State High Level Clearance 
Committee in all its aspects. Hence the following order: 

GOVERNMENT ORDER NO: ITD 15 MDA 2006 (4), BANGALORE, 
DATED: 20th September 2006. 

in the circumstances explained in the Preamble, Government is pleased to accord approval 10 
M/s. Tanglin Developments Ltd to establish “ITATES SEZ - IT campus - Office space and support 
infrastructure ೨ STP” in their own land of 67 acres in different Sy.Nos. of Pattanagere, Mylasandra 
villages, Kengeri Hobli, Bangalore South with the investment of 562 Crores with the following facilities and 
incentives. 

INFRASTRUCTURE FACILITIES: 
LAND: 

Approval of the Government is accorded to establish “ITATES SEZ” in their own land of 67 acres 
in Sy.Nos. (annexure) of Pattanagere / Mylasandra villages, Kengeri Hobli, Bangalore ‘Urban District. The 
Bangalore Development Authority shall approve the layout Plan. 

Power: ನ 
Bangalore Electricity Supply Company to consider supply of 64680 KVA power. -: 
WATER : ್ಣ | 

Bangalore Water Supply & Sewerage Board to consider supply of 30,00,000 liters of water per 
day. ಜ್‌ 
Approval of SEZ Status: 

To recommend to Govt. of India for grant of SEZ Status. . 

INCENTIVES & CONCESSIONS : | 

Incentives and Concessions as per the SEZ Policy shall be extended to the Company. 
Environment & Pollution Control Clearances: y 

The company shall_apply for and obtain pollution & environmental clearances from Karnataka 
State Pollution Control Board and the Ministry of Environment and Forests, Government of India, New 
Delhi as per the provisions of the Acts and Rules governing environmental protection. 

Providing Local Employment: 

The Company shall provide employment to local persons in terms of prevailing policy of 
Government. 

By Order and in the name of the 
Governor of Karnataka 
T.B.Renukaprasad 
Under Secretary to Government 
information Technology, Biotechnology 
and Science & Technology Dept. 


Subject: Project proposal of M/s. Wipro ಓ!6., 10 establish IT & ITES R & D Centre at Hebbal 
Industrial Area. Mysore - Approval for - - Orders reg. 
Read: Proceedings of the 6" State High Level Clearance Committee (51 ೧೧) meeting 
held on 24.03.2006 
PREAMBLE: 
Mis. Wipro Ltd is a public Limited Company incorporated under the Companies Act. The company 
was founded in the year 1945 and engayed in diversthed aciviles In 1೧6 11016 of consumer care, lighting, 


[ಗ 106 
» 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಕ್ಟೋಬರ್‌ ೧೨, ೨೦೦೬ : ೧೩೪೩ 


ನಾಲಾ 
engineering and health care products. In the year 1980, the company further diversified its activities to 
Information Technology.. Company has achieved a turnover of US$1Billion for the year 2003-04 and 
US$1.6 Billion for the year 2004-05. Ws Wipro Ltd., is ೩ part of Wipro Corporation and its global 
technology services division is listed in New York Stock Exchange (WIT). The Company has 27 overseas 
offices world wide with about 45,000 IT personnel. ಕ 

The Company is proposed to establish R & D Centre for the development of software and the 
specific areas of communications — using speech, data images and video (multimedia) in 100 acres of 
land in West of KAS road, beyond Hebbal industrial Area, Mysore (Moogenahalli and Aneyally villages in 
Srirangapatna taluk) with an investment of ೧580.00 Crores. The company wants to create world class 
infrastructure to cater to the business needs of its client companies. The project proposes 10 provide 
employment to about 12000 persons. ಸ 

In the proposal submitted before the 6” State High Level Clearance Committee (SHLCC) meeting 
held on 24.03.2006, the Company had requested various Infrastructure facilities and the incentives and 
concessions as envisaged in the Millennium Information Technology Policy from the Government. The 
State High Level Clearance Committee, after detailed discussion of the project proposal of the said 
Company has recommended certain infrastructure facilities, incentives and concessions to the project, as 
detailed in the proceedings read above. 

Government have examined the recommendations of the State High Level Clearance Committee 
in its 6" meeting held on 24.03.2006 in all its aspects. Hence the following order: 
GOVERNMENT ORDER NO: ITD 15 MDA 2006 (5), BANGALORE, 
DATED: 20th September 2006. 

In the circumstances explained in the Preamble, Government is pleased to accord approval 10 
Mi/s.Wipro Ltd to establish IT & {TES R & D Centre for the development of software and the specific areas 
of communications - using speech, data, images and video (multimedia) in 100 acres of land in West of 
KRS road, beyond Hebbal Industrial Area, Mysore (Moogenahalli and Anegally villages in Srirangapatna 
taluk) with an investment of Rs. 80.00 Crores with the following facilities and incentives. 
INFRASTRUCTURE FACILITIES: 

LAND: 

Karnataka Industrial Area Development Board to acquire on consent basis and to allot 100 acres 
of land at West of (೧5 road, Beyond Hebbal industrial area, Mysore (Moogenahalli and Angally Villages 
in Srirangapatna tq.) as Single Unit Complex subject to assessment of land extent by Land Audit 
Committee. 

Power: 
Chamundeswari Electricity Supply Company to consider supply of 2000 KVA power. 
WATER: | 

Karnataka Industrial Area Development Board to make available 12.50 lakhs litres ot water per 
day. 

INCENTIVES & CONCESSIONS: } 

Incentives and Concessions as per the Millennium IT Policy shall be extended 10 the Company. 
Environment & Pollution Control Clearances: 1 

The company shall apply for and obtain pollution & environmental clearances from Karnataka 
State Pollution ‘Control Board and the Ministry of Environment and Forests, Government of India, New 
Dethi as per the provisions of the Acts and Rules governing environmental protection. 

Providing Local Employment: 

The Company shall provide employment to local persons in terms of prevailing policy of 

Government. 
By Order and in the name of the 
. Governor of Karnataka 
P.R. 1396 T.B.Renukaprasad 
Under Secretary to Government 


information Technology. Biotechnoiogy 
and Science & Technology Dept. 


೧೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ ಬಾಗ - ೧ 





ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಬೆಂಗಳೂರು ನಗರಕ್ಕೆ ನೋಟರಿ ನೇಮಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ ಲಾ 209 ಎಲ್‌ಸಿಎಲ್‌: 05, ದಿನಾಂಕ 24.12.2005 
2) ಸರ್ಕಾರಿ ಪತ್ರ ಸಂಖ್ಯೆ ಲಾ 20 ಎಲ್‌ಸಿಎಲ್‌ 05, ದಿನಾಂಕ 31.12.2005 
3) ಪತ್ರ ಸಂಖ್ಯೆ ಪಿಪಿಎಸ್‌ (ಸಿಸಿಸಿ) : 23 : 2006 ದಿನಾಂಕ 17.04.2006. 
ಪ್ರಸ್ತಾವನೆ : 
ಮೇಲೆ (1)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರು ನಗರಕ್ಕೆ ಐದು ಹೆಚ್ಚುವರಿಯಾಗಿ ನೋಟರಿ ಹುದ್ದೆಗಳನ್ನು ಸೃಜಿಸಲಾಗಿತ್ತು. ಈ 
ಹುದ್ದೆಗಳನ್ನು ತುಂಬುವ ಸಲುವಾಗಿ ನಿಯಮಗಳನ್ಹಯ ಕ್ರಮ ಕೈಗೊಂಡು ಪ್ರಸ್ತಾವನೆ ಸಲ್ಲಿಸುವಂತೆ ಸಿವಿಲ್‌ ಮತ್ತು ಸತ್ರ ನ್ಯಾಯಾಧೀಶರು, 
ಬೆಂಗಳೂರು(ನಗರ) ಇವರನ್ನು ಮೇಲೆ ()ರಲ್ಲಿ ಓದಲಾದ ಪತ್ರದಲ್ಲಿ ಕೋರಲಾಗಿತ್ತು. ಆ ಮೇರೆಗೆ ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 
_ ಸರ್ಕಾರದ ಆದೇಶ ಸಂ. ಲಾ 83 ಎಲ್‌ಸಿಎಲ್‌ 2006, ಬೆಂಗಳೂರು, ದಿನಾಂಕ: 12ನೇ ಸೆಪ್ಟೆಂಬರ್‌ 2006 
ಫೋಟರಿ ನಿಯಮಗಳ (1956), ನಿಯಮ 8(1) ರಲ್ಲಿ ಪ್ರದತ್ತವಾಗಿರುವ ಅಧಿಕಾರ ಚಲಾಯಿಸಿ, ನೋಟರಿ ಅಧಿನಿಯಮ (1952) ಹಾಗೂ 
ಉಲ್ಲೇಖಿತ ನಿಯಮಗಳ ರೀತ್ಕಾ ಈ ಕೆಳಗಿನವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಬೆಂಗಳೂರು ನಗರಕ್ಕೆ 
ನೋಟರಿಗಳನ್ನಾಗಿ ನೇಮಿಸಿದೆ. 


ಕೆ ಶ್ರೀ ಪುಟ್ಟರಾಮಯ್ಯ, 
ವಕೀಲರು, ನಂ. 657, ಬೈರವೇಶ್ವರನಗರ, ಸುಂಕದಕಟ್ಟೆ, ಮಾಗಡಿ ಮೈನ್‌ ರಸ್ತೆ, ಬೆಂಗಳೂರು: 
| ಶ್ರೀ ಎನ್‌.ಕೆ. ಕ್ಷಣ, | 
ವಕೀಲರು, ನಂ. 111, 1ನೇ ಹಂತ, 1ನೇ ಮುಖ್ಯರಸ್ತೆ, ಕೆ.ಹೆಚ್‌.ಬಿ. ಕಾಲೋನಿ, ಬಸವೇಶ್ವರನಗರ, ಬೆಂಗಳೂರು. 
a ಶ್ರೀ ಹೆಚ್‌.ಸಿ. ತಮಣ್ಣಗೌಡ, ಕ 
ವಕೀಲರು, ನಂ. 5, 2ನೇ ಸರ್ಕ್ಯುಲ್‌ ರಸ್ತೆ, ಎಫ್‌ಟಿಐ ಕಾಲೋನಿ, ನಂದಿನಿ ಲೇಔಟ್‌, ಬೆಂಗಳೂರು 
ಸ ಶ್ರೀ ಟಿ.ವಿ. ಚಂದ್ರಶೇಖರ ರೆಡ್ಡಿ, 


ವಕೀಲರು, ನಂ. 776, ಚಾಮುಂಡಿನಗರ ಮುಖ್ಯರಸ್ತೆ, ಚೋಳನಾಯಕನಹಳ್ಳಿ, ಆರ್‌.ಟಿ. ನಗರ, ಬೆಂಗಳೂರು. 
ಸದರಿ ವಕೀಲರು ನಿಗದಿತ ಮೊತ್ತದ ಶುಲ್ಕವನ್ನು (ರೂ. 1000.00) ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತಕ್ರ ಸೇವೆಗಳು - 01 - 
ನ್ಯಾಯಪರಿಪಾಲ್‌ 501 - 0 - ಇತರೆ ಸ್ವೀಕೃತಿಗಳು - 06 ಇತರೆ ಬಾಬ್ತುಗಳಿಗೆ (0070-01-501-0-06) ಕೈ ಸರ್ಕಾರಿ” ಖಜಾನೆಯಲ್ಲಿ ಪಾವತಿಸಿ ಆ 
ಸಂಬಂಧದ ಮೂಲ ಚಲನ್‌ ಮತ್ತು ಹುಟ್ಟಿದ ದಿನಾಂಕವನ್ನು ದೃಡೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ನೋಟರಿ ವೃತ್ತಿ ಪ್ರಮಾಣ ಪತ್ರ 
ನೀಡಲಾಗುವುದು. 
ತದನಂತರ ಶ್ರೀಯುತರ ಹೆಸರನ್ನು ನೋಟರಿ ಅಧಿನಿಯಮ (195)ದ ಕಲು 4ರ ಪ್ರಕಾರ ನಿರ್ವಹಿಸುತ್ತಿರುವ ವಿಜಿಸ್ಟರ್‌ನಲ್ಲಿ 


ನಮೂದಿಸಲಾಗುವುದು. 5 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಶಕುಂತಲ ಹೆಚ್‌.ಆರ್‌. 
ಪಿ.ಆರ್‌. 1393 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-2) 
ಲ ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಆರ್ಥಿಕ ಸಚಿವಾಲಯ 


ವಿಷಯ : ನಿವೃತ್ತಿ ವೇತನವನ್ನು ಪಡೆಯಲು ಇರುವ ಕನಿಷ್ಠ ಅರ್ಹತಾದಾಯಕ ಸೇವೆಯನ್ನು ಪರಿಷ್ಕರಿಸಿ ನಿಗದಿ ಪಡಿಸುವ ಬಗ್ಗೆ. 
ಓದಲಾಗಿದೆ : 1 ದಿನಾಂಕ 30.9.2003 ಸಂಖ್ಯೆ: ಎಫ್‌ಡಿ 6 ಸನಿತಿ 2003 ರ ಸರ್ಕಾರಿ ಆದೇಶ. 
ಪ್ರಸ್ತಾವನೆ : 
ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಬರಪರಿಹಾರ ಕಾರ್ಯಗಳಿಗೆ ಹಣ ಒದಗಿಸುವ ಉದ್ದೇಶದೊಂದಿಗೆ ಆಡಳಿತಾತಕ ವೆಚ್ಚಗಳನ್ನು 
ಕಡಿತಗೊಳಿಸಿ ಸಂಪನ್ಮೂಲ ಕ್ರೋಢೀಕರಿಸುವ ಉದ್ದೇಶದಿಂದ ಸರ್ಕಾರವು ಹಲವಾರು ಮಿತವ್ಯಯ. ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದು, ಅವುಗಳಲ್ಲಿ 
ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ಸುಧಾರಣೆಗಳಲ್ಲಿ ನಿವೃತ್ತಿ ವೇತನವನ್ನು ಪಡೆಯಲು ಅರ್ಹತಾದಾಯಕ ಕನಿಷ್ಠ ಸೇವೆಯನ್ನು 10 ವರ್ಷಗಳ ಬದಲಾಗಿ 
15 ವರ್ಷಗಳಿಗೆ ಪರಿಷ್ಕರಿಸುವುದು ಒಂದಾಗಿತ್ತು . ಈ ಸಂಬಂಧ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳಿಗೂ ಸಹ ತಿದ್ದುಪಡಿ ತರಲಾಗಿದೆ. 
ಈ ಹಿಂದೆ ಜಾರಿಯಲ್ಲಿದ್ದ ನಿಯಮಗಳಂತೆ ನಿವೃತ್ತಿ ವೇತನ ಪಡೆಯಲು ಕನಿಷ್ಠ ಅರ್ಹತಾದಾಯಕ ಸೇವೆಯನ್ನು 10 ವರ್ಷಗಳಿಗೆ 
ಇಳಿಸಬೇಕೆಂದು ಸರ್ಕಾರಕ್ಕೆ ಹಲವಾರು ಮನವಿಗಳು. ಬಂದಿದ್ದು, ಸರ್ಕಾರವು ಪರಿಶೀಲಿಸಿ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಆಇ 06 ಸನಿತಿ 2003, ಬೆಂಗಳೂರು, ದಿನಾಂಕ 08ನೇ ಸೆಪ್ಟೆಂಬರ್‌ 2006 . 
ವಯೋ ನಿವೃತ್ತಿ ವೇತನವನ್ನು ಪಡೆಯಲು ಕನಿಷ್ಠ ಅರ್ಹತಾದಾಯಕ ಸೇವೆಯನ್ನು 15 ವರ್ಷಗಳಿಗೆ ಹೆಚ್ಚಿಸಿ ನಿಗದಿಗೊಳಿಸಿರುವುದನ್ನು 
ಪರಿಷ್ಕರಿಸಿ 10 ವರ್ಷಗಳ ಅರ್ಹತಾದಾಯಕ ಸೇವೆ ಎಂದು ನಿಗದಿಗೊಳಿಸಿದೆ. 
2) ಕರ್ನಾಟಕ ಸಿವಿಲ್‌ ಸೇವಾ ನಿಯಮಾವಳಿಗಳ ಸಂಬಂಧಪಟ್ಟ ನಿಯಮಗಳಿಗೆ ತಿದ್ದುಪಡಿಯನ್ನು ಪ್ರತ್ಯೇಕವಾಗಿ ಮಾಡತಕ್ಕದ್ದು. 
ಪಿ.ಆರ್‌. 1391... .._ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಜ ಟ್‌ ಚಚ 8 | ಕೆ.ಎಸ್‌. ಗೋಪಾಲ್ಕ್‌ಷ್ಣ 
ಟಟ ನ ಸರ್ಕಾರಡ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ: (ಸೇವೆಗಳು-1). - 


ps 


